ಮೂರನೆಯ ತರಗತಿ 


ಕರ್ನಾಟಕ ಪಠ್ಯಪುಸ್ತಕ ಸಂಘ (೦). 
೧೦೦ ಅಡಿ ವರ್ತುಲ ರಸ್ತೆ, ಬನಶಂಕರಿ ೩ಿನೆಂಯ ಹಂತ, 


ಬೆಂಗಳೂರು-೨೭೬೦೦೮ 


ಅಧ್ಯಕ್ಷರು 


ಡಾ. ನಾ. ದಾಮೋದರ ಶೆಟ್ಟಿ, ನಿವೃತ್ತ ಪ್ರಾಧ್ಯಾಪಕರು. ಪ್ರಸಾಧನ, ಭಾರತೀನಗರ, ಬಿಜ್ಗೆ, 
ಮಂಗಳೂರು-೪ 


ಸದಸ್ಯರು 
ಶ್ರೀಮತಿ ಸುಶೀಲ, ಸ.ಶಿ. ಸರ್ಕಾರಿ ಪದವಿಪೂರ್ವಕಾಲೇಜು, ಮದ್ದೂರು ತಾ, ಮಂಡ್ಯ ಜಿಲ್ಲೆ 
ಶ್ರೀ ಇಂದ್ರಕುಮಾರ್‌ ಎಚ್‌.ಟಿ, ಸ.ಶಿ. ಸ.ಹಿ.ಪ್ರಾಶಾಲೆ, ಕುರ್ಕಿ, ದಾವಣಗೆರೆ ತ್ರಾ, ೨.೧೪ 


ಶ್ರೀ ಎ. ಭುಜಂಗಾಚಾರ್‌, ಸ.ಶಿ. ಶ್ರೀಜ್ವಾಲಾಮಾಲಿನಿ ಬಾಲಿಕಾ ಪ್ರೌಢಶಾಲೆ, ಸಿಂಹನಗದ್ದೆ. 
ಚಿಕ್ಕಮಗಳೂರು ಜಿ. 


ಶ್ರೀ ಪರಮೇಶ್ವರ ಎಂ. ನಿಂಬರಗಿ, ಸ.ಶಿ. ಸರ್ಕಾರಿ ಪ್ರೌಢಶಾಲೆ, ಹುಣಸಿಹಡಗಿಲ, ಕಲಬುರಗಿ ಜಿಲ್ಲೆ. 


ಇಳೆ! 


ಶ್ರೀಮತಿ ಎಂ. ತ್ರಿವೇಣಿ, ಸ.ಶಿ., ಸ.ಕಿ.ಪ್ರಾ. ಶಾಲೆ: ಗುಡ್ರುಕೊಪ್ಪ, ಶೆಟ್ಟಿಹಳ್ಳಿ ಅಂಚೆ, ಶಿವಮೊಗ್ಗ ತಾಲ್ಲೂಕು. 
ತ್‌ ಟಿ ಊಟ ೪ ಗಿ ಣು 


ಚಿತ್ರಕಲಾವಿದರು 
ಶ್ರೀ ಬಾಗೂರು ಮಾರ್ಕಾಂಡೇಯ, ಕಲಾವಿದರು, ಸರ್ಕಾರಿ ಪ್ರೌಢಶಾಲೆ, ಉತ್ತರಹಳ್ಳಿ, ಬೆ೦ಗಳೂರು. 


ಪರಿಶೀಲಕರು 
ಶೀಡಾ.ಪಿ ಮಹಾದೇವಯ್ಯ, ರೀಡರ್‌, ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ, ಹೊಸಪೇಟೆ ತಾ। ಬಳ್ಳಾರಿ ಜಿಲ್ಲೆ. 


ವಾ 


ಸಲಹೆ ಮತ್ತು ಮಾರ್ಗದರ್ಶನ 
ಶ್ರೀ ನಾಗೇಂದ್ರ ಕುಮಾರ್‌, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ, ಬೆ೦ಗಳೂರು. 
ಶ್ರೀಮತಿ ಸಿ. ನಾಗಮಣಿ, ಉಪನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ, ಬೆಂಗಳೂರು. 


ಕಾರ್ಯಕ್ರಮ ಸಂಯೋಜಕರು 
ಶ್ರೀ ಪಾಂಡುರಂಗ, ಹಿರಿಯ ಸಹಾಯಕ ನಿರ್ದೇಶಕರು, ಕರ್ನಾಟಕ ಪಠ್ಯ ಪುಸ್ತಕ ಸಂಘ, ಬೆಂಗಳೂರು. 


೨೦೦೮-೨೦೦೯ ನೇ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕ ನಾಡಿನಾದ್ಕಂತ ಕನ್ನಡ ತಾಯ್ನುಡಿ 
ಅಲ್ಲದವರಿಗೆ ಒಂದನೇ ತರಗತಿಯಿ೦ದ ಪರಿಚಯ ಭಾಷೆಯಾಗಿ ಕನ್ನಡವನ್ನು ಜಾರಿಗೊಳಿಸುವುದರ 
ಮೂಲಕ ಕನ್ನಡ ಕಲಿಕೆ ಮತ್ತು ಕಲಿಸುವಿಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಪ್ರಸ್ತುತ ಕಲಿ ಕನ್ನಡ - 
೩ ಪಠ್ಯಪುಸ್ತಕವನ್ನು ನುರಿತ ಶಿಕ್ಷಣ ತಜ್ಞರು ಮತ್ತು ತರಗತಿಯ ಅನುಭವೀ ಅಧ್ಯಾಪಕರನ್ನೊಳಗೊಂಡ 
ಸಮಿತಿ ಸಿದ್ಧಪಡಿಸಿದ್ದು, ೨೦೧೫-೧೬ನೇ ಸಾಲಿನಿಂದ ಜಾರಿಗೊಳಿಸಲಾಗುತ್ತಿದೆ. ಭಾಷಾ ಕಲಿಕೆಯಲ್ಲಿ 
ಮಕ್ಕಳು ಸಹಜ ಹಾಗೂ ಸಕ್ರಿಯವಾಗಿ ಭಾಗಿಯಾಗಿ ಕಲಿಕೆಯ ಸಾಮರ್ಥ್ಯಗಳನ್ನು 
ಪರಿಣಾಮಕಾರಿಯಾಗಿ ಹೆಚ್ಚಿಸಿಕೊಂಡು ಭಾಷಾ ಜ್ಞಾನವನ್ನು ಸದೃಢವಾಗಿ ಪಡೆದುಕೊಳ್ಳಬೇಕೆಂಬುದೇ 
ಪಠ್ಯದ ಮೂಲೋದ್ದೇಶ. ಕನ್ನಡ ಭಾಷೆ ಹಾಗೂ ನಾಡಿನ ಬಗೆಗೆ ಹೆಚ್ಚು ಅಭಿಮಾನ, ಆಸಕ್ತಿ 
ಅಕ್ಕರೆಯನ್ನು ಬೆಳೆಸಿಕೊಳ್ಳಲು ಪಠ್ಯದಲ್ಲಿನ ಪೂರ್ವಸಿದ್ಧತಾ ಸೇತುಬಂಧ. ಪಾಠ, ಗುಣಿತಾಕ್ಷರ, 
ಒತ್ತಕ್ಷರ ಮತ್ತು ಪದ್ಯ-ಗದ್ಯಪಾಠಗಳು ಅನುವಾಗಿವೆ. ಇದು ಕನ್ನಡ ಪರಿಚಯ ಭಾಷಾ 
ಪಠ್ಯಪುಸ್ತಕವಾಗಿರುವುದರಿ೦ದ ಅಭ್ಯಾಸಪುಸ್ತಕವನ್ನು ಪ್ರತ್ಯೇಕವಾಗಿ ನೀಡದೆ ಪ್ರತಿ ಪಾಠದ 
ಕೊನೆಯಲ್ಲಿ ಅಭ್ಯಾಸಕ್ಕಾಗಿ ಅವಕಾಶ ಕಲ್ಪಿಸಲಾಗಿದೆ. ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಮೂಡಿಸುವಲ್ಲಿ 
ಕಲಿ ಕನ್ನಡ - ೩ ಪಠ್ಯಪುಸ್ತಕ ಸೂಕ್ತವಾಗಿದೆ. ಮಾನವೀಯ ಮೌಲ್ಯಗಳನ್ನು ಸಮಾನಾ೦ತರ 
ಹಾಗೂ ಲಂಬ ಶ್ರೇಣಿಯಲ್ಲಿ ಕ್ರಿಯಾತ್ಮಕಗೊಳಿಸುವಲ್ಲಿ ಇಡೀ ಪಠ್ಯ ಸಮರ್ಪಕವಾಗಿದೆ. ಸಂತಸಭರಿತ 
ಕಲಿಕೆಯಲ್ಲಿ ಆಸಕ್ತಿ, ವಿಶ್ವಾಸ, ನಂಬಿಕೆ ಮತ್ತು ಕುತೂಹಲವನ್ನು ಉಳಿಸಿಕೊಳ್ಳುವ ತಮ್ಮ ಸದಾಶಯ 
ಬಹುಮಟ್ಟಿಗೆ ಸಫಲತೆಯನ್ನು ಪಡೆದಿದೆ ಎಂಬುದು ನಮ್ಮ ನಮ್ರ ಭಾವ. 


ಪ್ರಸ್ತುತ ಕಲಿ ಕನ್ನಡ -.೩ : ಪಠ್ಯ ರಚನಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ 
ಸಹಕರಿಸಿದ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರೆಲ್ಲರಿಗೂ ಅಭಿಮಾನ ಪೂರ್ವಕ 
ವಂದನೆಗಳು ಹಾಗೂ. ಈ ಪಠ್ಯಪುಸ್ತಕವನ್ನು ಪರಿಷ್ಕರಿಸಿದ ಪರಿಷ್ಕರಣಾ ಸಮಿತಿಯ ಎಲ್ಲ 
ಸದಸ್ಯರಿಗೂ ಅಭಿನಂದನೆಗಳು. ಈ ಪಠ್ಯದ ಬಗ್ಗೆ ಬರುವ ಎಲ್ಲ ರೀತಿಯ ಪೂರಕ, ರಚನಾತ್ಮಕ, 
ಚಿಂತನಶೀಲ ಸಲಹೆ ಸೂಚನೆಗಳನ್ನು ಕರ್ನಾಟಕ ಪಠ್ಯಪುಸ್ತಕ ಸಂಘ ಸದಾ ಮುಕ್ತವಾಗಿ 
ಸ್ವಾಗತಿಸುತ್ತದೆ. 

ನಾಗೇಂದಕುಮಾರ್‌ 
ವ್ಯವಸ್ಥಾಪಕ ನಿರ್ದೇಶಕರು 
ಕರ್ನಾಟಕ ಪಠ್ಯಪುಸ್ತಕ ಸಂಘ(ರಿ) 

ಬೆಂಗಳೂರು-೮೫. 


ಪ್ರಿಯ ಬಂಧುಗಳೇ, 


ಮೂರನೆಯ ತರಗತಿ ಪರಿಚಯ ಭಾಷಾ ಪಠ್ಯಪುಸ್ತಕ ರಚನೆ ಮಾಡುವಾಗ ಸರಳತೆಯ 
ಹಾದಿಯನ್ನು ಅನುಸರಿಸಿದ್ದೇವೆ. ಕೊನೆಯ ಭಾಗಕ್ಕೆ ಬರುತ್ತ ಸಾಮರ್ಥ್ಯಕ್ಕೆ ಅನುಗುಣವಾಗಿ 
ಕನಿಷ್ಠ ಸಾವಿರ ಪದಗಳ ಬ೦ಡವಾಳವನ್ನು ಮಕ್ಕಳು ಹೊಂದಬೇಕೆಂಬ ಉದ್ದೇಶದಿಂದ ತುಸು 
ವಿಸ್ತಾರವಾದ ಪಾಠಗಳನ್ನು ಅಳವಡಿಸಿಕೊಂಡಿದ್ದೇವೆ. ಪಾಠಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ, 
ರಚಿಸುವಾಗ ಎನ್‌.ಸಿ.ಎಫ್‌ ೨೦೦೫, ಕೆ.ಸಿ.ಎಫ್‌ ೨೦೦೭, ಆರ್‌.ಟಿ.ಇ ೨೦೦೯ ಮತ್ತು 
ಸಿ.ಸಿ.ಇ ಯಲ್ಲಿನ ಪ್ರಮುಖಾಂಶಗಳನ್ನು ಪರಿಗಣಿಸಲಾಗಿದೆ. 


ಮಕ್ಕಳು ಆಲಿಸಿ, ಖುಷಿ ಪಡಲು ಸರಳ ಚಟುವಟಿಕೆಗಳ ಮಾಲೆಯೊಂದನ್ನು ಆರಂಭದ 
ಸೇತುಬಂಧದಲ್ಲಿ ನೀಡಲಾಗಿದೆ. ಇಲ್ಲಿನ ಪಾಠಗಳು ಮಕ್ಕಳ ಕಿವಿಗೆ ಬಿದ್ದು ಅವರನ್ನು ಮುದಗೊಳಿಸಿ, 
ಮುಂದಿನ ಪಾಠಗಳನ್ನು ಆಲಿಸುವುದಕ್ಕೆ, ಮಾತನಾಡುವುದಕ್ಕೆ, ಓದುವುದಕ್ಕೆ ಹಾಗೂ ಬರೆಯುವುದಕ್ಕೆ 
ಅಣಿಗೊಳಿಸಬೇಕೆಂಬುದು ನಮ್ಮ ಉದ್ದೇಶವಾಗಿದೆ. ಇಲ್ಲಿ ಶಿಕ್ಷಕರಿಗೆ ಸೂಚನೆಗಳು ಅನ್ವಯಿಸುವಂತೆ 
ನೀಡಲಾಗಿದ್ದು, ಆ ಸೂಚನೆಗಳಂತೆ ವಿದ್ಯಾರ್ಥಿಗಳಿಂದ ಅಭ್ಯಾಸದ ಕೆಲಸಗಳನ್ನು ಮಾಡಿಸಬೇಕಾಗಿದೆ. 
ಮಕ್ಕಳಿಗೆ ಓದಿ ಅರ್ಥಮಾಡಿಕೊಳ್ಳಲು ಮೊದಮೊದಲು ಕಷ್ಟವಾಗಬಹುದು ಎ೦ಬುದನ್ನು 
ಗಮನಿಸಿ ಶಿಕ್ಷಕರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ತಲುಪುವಂತೆ ನೋಡಿಕೊಳ್ಳಲಾಗಿದೆ. 
ಪಠ್ಯವಸ್ತುವಿಗೆ ಅನುಗುಣವಾಗಿ ಹದಿನಾಲ್ಕು ಪಾಠಗಳನ್ನಷ್ಟೇ ನಿಗದಿಗೊಳಿಸಿಕೊಂಡಿದೆ. ಅವುಗಳಲ್ಲಿ 
ಒತ್ತಕ್ಷರಗಳನ್ನು ಕಲಿಯಲು ಎರಡು ಪಾಠಗಳನ್ನು ಬಳಸಿಕೊಳ್ಳಲಾಗಿದೆ. ಉಳಿದ ಹನ್ನೆರಡು 
ಪಾಠಗಳಲ್ಲಿ ಆರು ಪದ್ಯ ಮತ್ತು ಆರು ಗದ್ಯಗಳಿವೆ. ವರ್ಷದುದ್ದಕ್ಕೂ ಪಾಠ-ಪ್ರವಚನಗಳನ್ನು 
ಸಿ.ಸಿ.ಇ.ಯೊಂದಿಗೆ ಪೂರ್ತಿಗೊಳಿಸುವ ಹೊತ್ತಿಗೆ ಮಕ್ಕಳು ಸರಳವಾಕ್ಯಗಳನ್ನು ಓದುವ, ಬರೆಯುವ 
ಹಾಗೂ ಆಲಿಸಿ, ಅರ್ಥೈಸಿಕೊಂಡು ಸಹಜವಾಗಿ ಮಾತನಾಡುವ ಚೈತನ್ಯ ಪಡೆಯಬೇಕೆಂಬುದು 
ಪಠ್ಯಪುಸ್ತಕ ರಚನಾ ಸಮಿತಿಯ ಆಶಯವಾಗಿದೆ. 


ಇದು ಕನ್ನಡ ಪರಿಚಯ ಭಾಷಾ ಪಠ್ಯಪುಸ್ತಕವಾಗಿರುವುದರಿ೦ದ ಅಭ್ಯಾಸ ಪುಸ್ತಕವನ್ನು 
ಪ್ರತ್ಯೇಕವಾಗಿ ನೀಡದೆ, ಪ್ರತಿ ಪಾಠದ ಕೊನೆಯಲ್ಲಿ ಅಭ್ಯಾಸಗಳನ್ನು ಬರೆಯಲು ಅವಕಾಶ 
ಕಲ್ಪಿಸಿಕೊಡಲಾಗಿದೆ. ಅರ್ಥ ತಿಳಿಯಿರಿ, ವಿವರ ತಿಳಿಯಿರಿ, ಅಭ್ಯಾಸ, ಭಾಷಾ ಚಟುವಟಿಕೆ, 
ಯೋಜನೆ ಮತ್ತು ಶುಭನುಡಿ-ಈ ಶೀರ್ಷಿಕೆಗಳ ಅಡಿಯಲ್ಲಿ ಹಲವಾರು ಚಟುವಟಿಕೆಗಳನ್ನು 
ನೀಡಲಾಗಿದೆ. “ಅರ್ಥ ತಿಳಿಯಿರಿ'ಯಲ್ಲಿ ಪಾಠಗಳಲ್ಲಿ ಬ೦ದಿರುವ ಹೊಸ ಪದಗಳಿಗೆ ಅರ್ಥವನ್ನು 
ನೀಡಿದರೆ, ಒಂದು ಪದಕ್ಕಿಂತ ಹೆಚ್ಚಿನ ವಿವರಣೆ ಬಯಸುವ ಪದಗಳನ್ನು "ವಿವರ ತಿಳಿಯಿರಿ' 
ವಿಭಾಗದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. “ಅಭ್ಯಾಸ' ಶೀರ್ಷಿಕೆಯಡಿಯಲ್ಲಿ ಪಠ್ಯಾಂಶಕ್ಕೆ ಪೂರಕವಾದ 


ಪ್ರಶ್ನೋತ್ತರ, ಖಾಲಿ ಬಿಟ್ಟ ಸ್ಥಳ ತುಂಬಿರಿ, ಯಾರು ಹೇಳಿದರು? ಹೊಂದಿಸಿ ಬರೆಯಿರಿ 
ಇತ್ಯಾದಿ ಚಟುವಟಿಕೆಗಳನ್ನು ನೀಡಲಾಗಿದೆ. ಹಾಗೆಯೇ “ಭಾಷಾ ಚಟುವಟಿಕೆ' ಮತ್ತು "ಯೋಜನೆ' 
ಶೀರ್ಷಿಕೆಯಡಿಯಲ್ಲಿ ಮಕ್ಕಳ ಸಾಮರ್ಥ್ಯ ಬೆಳವಣಿಗೆಗೆ ಅನುಕೂಲವಾಗುವ, ಸ್ವತಂತ್ರವಾಗಿ 
ಜ್ಞಾನವನ್ನು ಕಟ್ಟಕೊಳ್ಳುವ ಹಾಗೂ ಕಲಿತ ಜ್ಞಾನವನ್ನು ಹೊರಗಿನ ಸನ್ನಿವೇಶಗಳಿಗೆ 
ಅನ್ವಯಿಸಿಕೊಳ್ಳುವ ಚಟುವಟಿಕೆಗಳನ್ನು ನೀಡಲಾಗಿದೆ. ವೈಯಕ್ತಿಕ, ಸಾಮಾಜಿಕ ಮತ್ತು ರಾಷ್ಟೀಯ 
ಮೌಲ್ಯಗಳನ್ನು ಬೆಳೆಸುವ ದೃಷ್ಟಿಯಿಂದ “ಶುಭನುಡಿ'ಗಳನ್ನು ಕೊಡಲಾಗಿದೆ. ಪುಸ್ತಕದ ಕೊನೆಯಲ್ಲಿ 
ಮೂರನೇ ತರಗತಿಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ "ಪದ ಖಜಾನೆ'ಯನ್ನು ನೀಡಲಾಗಿದೆ. 
ಪಾಠಗಳಿಗೆ ನೇರವಾಗಿ ಸಂಬಂಧಪಡದ ಅರ್ಥಗಳನ್ನೂ ಅಲ್ಲಿ ಕೊಡಲಾಗಿದೆ. ಮಕ್ಕಳು 
ಕಡ್ಡಾಯವಾಗಿ ಮನೆಯಲ್ಲೊಂದು ಪುಟ್ಟ ನಿಘಂಟನ್ನು ಇರಿಸಿಕೊಳ್ಳಬೇಕು. ಪದ ಸಂಪತ್ತನ್ನು 
ಹೆಚ್ಚಿಸಿಕೊಳ್ಳಲು ನಿಘಂಟು ಅತ್ಯಂತ ಅನಿವಾರ್ಯ. ಶಿಕ್ಷಕರು ಇಲ್ಲಿನ. ಆಶಯಗಳನ್ನು 
ಅರ್ಥೈಸಿಕೊಂಡು ವಿದ್ಯಾರ್ಥಿಗಳಿಗೆ ಕಲಿಸಿದಾಗ ಮಾತ್ರ ಪಠ್ಯಪುಸ್ತಕವು ಸಾರ್ಥಕತೆಯನ್ನು 
ಪಡೆದುಕೊಳ್ಳುತ್ತದೆ. 

ಪಠ್ಯಪುಸ್ತಕ ರಚನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಹಕರಿಸಿದ ಸಮಿತಿಯ ಎಲ್ಲಾ 
ಸದಸ್ಯರಿಗೆ, ಚಿತ್ರಕಲಾವಿದರಿಗೆ, ಪರಿಶೀಲಕರಿಗೆ ಹಾಗೂ ಪರಿಷ್ಕರಣಾ ಸಮಿತಿಯ ಸದಸ್ಯರಿಗೂ 
ವಂದನೆಗಳು. ಪಠ್ಯಪುಸ್ತಕ ರಚನೆಯ ಪ್ರತಿ ಹಂತದಲ್ಲಿ ಸಲಹೆ ಮತ್ತು ಮಾರ್ಗದರ್ಶನ 
ನೀಡಿದಂತಹ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ನಾಗೇ೦ದ್ರ ಕುಮಾರ್‌ ಅವರಿಗೆ 
ಹಾಗೂ ಕಾರ್ಯಾಗಾರಗಳನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದಂತಹ ಮಾನ್ಯ 
ಉಪನಿರ್ದೇಶಕರಾದ ಶ್ರೀ ಪಾಂಡುರಂಗ ಅವರಿಗೆ ಪಠ್ಯಪುಸ್ತಕ ರಚನಾ ಸಮಿತಿಯ ಪರವಾಗಿ 
ಹೃತ್ಪೂರ್ವಕ ವಂದನೆಗಳು. 


ಡಾ. ನಾ.ದಾಮೋದರ ಶೆಟ್ಟ 
ಅಧ್ಯಕ್ಷರು 


ಪರಿಚಯ ಭಾಷೆ ಕನ್ನಡ - ಪರಿವಿಡಿ 


UR 
ಸೇತುಬಂಧ ಅ. ಬಣ್ಣ ತುಂಬಿರಿ - ಹೆಸರು ಹೇಳಿರಿ ETS 
ಆ. ನಾವೆಲ್ಲರು ಒಂದೇ - ರತ್ನಾ ಕಾಳೇಗೌಡ 
ಒತಕರ ಕಲಿಕೆ ಒತಕರ ಕಲಿಕಾ ಪಾಠ - ೧ M |೦೬ | 
ಇವಿ) ೦೦) 
೦೨) 
೦೦), 
ಟ್ಟಿ - ಡಾ. ಪಿ. ನಾರಾಯಣ ಭಟ್ಟ 
ಅಕ್ಟೋಬರ್‌ ಎರಡು - ಗುರುರಾಜ ಬೆಣಕಲ್‌ 
ಕಲಿತ ಪಾಠ - ರಾಜಶೇಖರ ಕುಕ್ಕುಂದಾ 
ಸ ೪೭ 


ಸ ಭಾಗ್ಯ ೫೭ 
Ren ರ್ಯ 
ಕಾರ್‌ ಹಾಗಾ 


ತ್ತ 
೧. ಸೇತುಬಂಧ 


ಅ) ಈ ಚಿತ್ರಗಳಿಗೆ ಹೊಂದುವ ಬಣ್ಣ ತುಂಬಿಸಿರಿ, ಹೆಸರು ಹೇಳಿಸಿರಿ. 


kd 


(ಆ) ನಾವೆಲ್ಲರು ಒಂದೇ (ಪದ್ಯ) 
ಪದ್ಯವನ್ನು ಹಾವಭಾವದೊಂದಿಗೆ ಮಕ್ಕಳಿಂದ ಹಾಡಿಸಿರಿ. 


ನಾವೆಲ್ಲರು ಒಂದೇ 
ಮನುಜ ಮತ ಒಂದೇ 


ಬೀಸುವ ಗಾಳಿ ಉರಿಯುವ ಬೆಂಕಿ 
ಬೆಳಗುವ ಸೂರ್ಯ ಒಂದೇ 


ಒಂದೇ ರಕ್ತ ಒಂದೇ ಜೀವ 
ಮಾನವ ಕುಲವೊಂದೇ 


ಜಾತಿ ಭೇದ ಬೇಡ ನಮಗೆ ;- 
ನಾವೆಲ್ಲರು ಒಂದೇ 


ಉಸಿರು ಒಂದೇ ಹಸಿರು "ಒಂದೇ || 
ಕುಡಿಯುವ ನೀರು ಒಂದೇ 


ನಮ್ಮ ನಾಡಿನ ನಮ್ಮಯ ನುಡಿಯನು 
ಉಲಿಯಲಿ ನಾಲಿಗೆ ಇಂದೇ 


ನಮ್ಮ ಗುರಿ ಒಂದೇ ನಮ್ಮ ಶಕ್ತಿಯು ಒಂದೇ 
ನಾವೆಲ್ಲರು ಒಂದೇ 


— ರತ್ನಾ ಕಾಳೇಗೌಡ 


(ಆ) ಮ್ಯಾಂವ್‌ ಎಂದವರ್ಯಾರು? (ಕಥೆ) 


ಶಿಕ್ಷಕರು ಈ ಕಥೆಯನ್ನು ಹೇಳಿ, ಸಂಬಂಧಿಸಿದ ಪಕ್ಷೆಗಳಿಗೆ ಮೌಖಕವಾಗಿ ಮಕ್ಕಳಿಂದ ಉತ್ತರಿಸಲಿ. 


ಒಂದು ನಾಯಿಮರಿ ಮಂಚದ ಕೆಳಗೆ ಮಲಗಿ ನಿದ್ದೆ ಮಾಡುತ್ತಿತ್ತು ಆಗ ಅದಕ್ಕೆ 
“ಮ್ಯಾಂವ್‌' ಎಂಬ ಸದ್ದು ಕೇಳಿಸಿತು. ನಾಯಿಮರಿ ಥಟ್ಟನೆ ಎದ್ದು ಆಚೀಚೆ ನೋಡಿತು. 
ಸದ್ದು ಎಲ್ಲಿಂದ ಬಂತೆಂದು ಎಲ್ಲ ಕಡೆಯಲ್ಲೂ ಹುಡುಕಿತು. ಟ್ರಂಕಿನ ಮೇಲೆ, ಹೊದಿಕೆಯ 
ಕೆಳಗೆ, ಮಡಕೆಯ ಹಿಂದೆ. ಆದರೆ ಎಲ್ಲಿಯೂ ಯಾರೂ ಇರಲಿಲ್ಲ. 


ಅದು ಮನೆಯ ಹೊರಗೆ ಬಂತು. ಆಗ ಅದಕ್ಕೆ ಒಂದು ಹುಂಜ ಭೇಟಿಯಾಯಿತು. 
ನಾಯಿಮರಿ ಹುಂಜವನ್ನು ಕೇಳಿತು. 


“ನೀನು ಮ್ಯಾಂವ್‌ ಎಂದು ಕೂಗಿದೆಯಾ?” | 
ಹುಂಜ “ಕೊಕ್ಕೊಕ್ಕೋ” ಎಂದಿತು. ಫಿ gy 
“ನಿನಗೆ ಬೇರೆ ಏನೂ ಮಾತನಾಡಲು 
ಬರುವುದಿಲ್ಲವೆ?” ಎಂದು ಕೇಳಿತು ನಾಯಿಮರಿ. ನ 
ಮತ್ತೆ ಹುಂಜ “ಕೊಕ್ಕೊಕ್ಕೋ” ಎಂದಿತು. 


ನಾಯಿಮರಿ ತಲೆ ಅಲ್ಲಾಡಿಸಿ ಮುಂದೆ, ನಡೆಯಿತು. ಸಮೀಪದಲ್ಲಿಯೇ ಕೆರೆಯ 
ದಡದ ಮೇಲೆ ಒಂದು ಕಪ್ಪೆ ಕುಳಿತಿತ್ತು "ನಾಯಿಮರಿ ಕಪ್ಪೆಗೆ ಕೇಳಿತು, “ನೀನು 


ಮ್ಯಾಂವ್‌ ಎಂದು ಕೂಗಿದೆಯಾ?” 
ಕಪ್ಪೆ ನೀರಿಗೆ ಜಿಗಿದು ಮಾಯವಾಯಿತು. 
ಯೋಚಿಸುತ್ತಾ ನಾಯಿಮರಿ ಮಂಚದ ಕೆಳಗೆ ನುಗ್ಗುವಾಗ ಮತ್ತೆ 


ಕಪ್ಪೆ “ವಟರ್‌ ವಟರ್‌” ಎಂದಿತು. “ಅಯ್ಯೋ! ಕಪ್ಪೆಯೇ, ನೀನು ಮ್ಯಾಂವ್‌ 
ನಾಯಿಮರಿ ಮತ್ತೆ ಆಲೋಚಿಸುತ್ತಾ ಮನೆಯ 
“ಮ್ಯಾಂವ್‌' ಎಂದು ಸದ್ದಾಯಿತು. ಈಗ ನೀವೇ ಹೇಳಿ ಮ್ಯಾಂವ್‌ 
ಎಂದವರಾರು? 
೩ 


ಎಂದು ಕೊಗಿದೆಯಾ?” ಎಂದು ಮತ್ತೆ ಕೇಳಿತು. 
ಕಡೆಗೆ ಬಂದಿತು. ಕೊಟ್ಟಿಗೆಯಲ್ಲಿದ್ದ ಹಸುವಿಗೆ, “ನೀನು 


“ವಟರ್‌, ವಟರ್‌`:ಎಂದು ಮತ್ತೊಮ್ಮೆ ಹೇಳಿ 
ಮ್ಯಾಂವ್‌ ಎಂದು ಕೂಗಿದೆಯಾ?” ಎಂದಿತು. ಹಸು 
“ಅ೦ಬಾ.. ಅಂಬಾ.” ಎಂದಿತು. 

“ಅಯ್ಯೋ ಹಸುವೂ ಅಂಬಾ ಅನ್ನುತ್ತಿದೆ. 
೦ತತಾರು ಮ್ಯಾಂವ್‌ ಎಂದವರು?” ಎಂದು 


ನ 
ಜ್‌. ್‌ 


ಶಾ 
ಪ್ರಶ್ನೆಗಳು 
೧. ನಾಯಿಮರಿ ಎಲ್ಲಿ ಮಲಗಿತ್ತು? 
೨. ನಾಯಿಮರಿ ಹುಂಜವನ್ನು ಏನೆಂದು ಕೇಳಿತು? 
೩. ಕಪ್ಪ ನಾಯಿಮರಿಗೆ ಏನೆಂದು ಉತ್ತರಿಸಿತು? 


೪. ಹಸು ನಾಯಿಮರಿಗೆ ಏನೆಂದು ಹೇಳಿತು? 


ಈ) ಖಾಲಿ ಬಿಟ್ಟ ಜಾಗದಲ್ಲಿ ಸರಿ ಅಕ್ಬರ ತುಂಬಿ-ವರ್ಣಮಾಲೆಯನ್ನು ಪೂರ್ಣಗೊಳಿಸಲಿ. 


ಉ) ಈ ಪದಗಳನ್ನು ಓದಿಸಿರಿ. 


ಸರ, ವನ, ಮಗ, ಗಣಪ, ತಬಲ, ಬಳಪ, ಕಲರವ, ಎಡಬಲ, ಗರಗಸ, ಮಂಗನ 
ಆಟ, ಜನರ ಜಯ, ಉದಯದ ಸಮಯ 


oR 
‘k 


id 
ಊ) ಗುಣಿತಾಕ್ಷರಗಳನ್ನು ಹೇಳುತ್ತಾ ಬರೆಯಿಸಿರಿ. 


21222251327 22222 


ಯ) ಈ ಪದಗಳನ್ನು ಓದಿ ನಕಲು ಮಾಡಲಿ. 
ಕಾಗದ ಕಿವಿ ಬೀಗ ಕುರಿ ಊರು ಗಹ 
ಗೆರೆ ಚೇಳು ಐರಾವತ. ಕೊಡೆ ಕೋಳಿ ನೌಕೆ 


ಕಂದ ಅಂತಃಕರಣ 


ಎ) ಈ ವಾಕ್ಯಗಳನ್ನು ಓದಿ, ನಕಲು ಮಾಡಲಿ. 
೧. ಗುಲಾಬಿ -ಹೂ ತುಂಬ ಸುಂದರವಾಗಿದೆ. 


೨. ನಮ್ಮ ಊರು ನಮಗೆ ಚೆಂದ. 
೩. ಕರ್ನಾಟಕದ ರಾಜಧಾನಿ ಬೆ೦ಗಳೂರು. 


೪. ಭಾಷೆ ಯಾವುದಾದರೇನು? ನಾವೆಲ್ಲಾ ಕನ್ನಡಿಗರು. 


ಆ) ಅಕ್ಬರ ಮತ್ತು ಒತ್ತುಗಳನ್ನು ಬರೆಯುವ ಕ್ರಮ ಹೇಳಿಕೊಟ್ಟು ಉಚ್ಚರಿಸುತ್ತಾ ಬರೆಯಿಸಿರಿ. 


೨. ಕಿಟ್ಟು, ಪುಟ್ಟು ಪಟ್ಟಣದ ಹುಡುಗರು. 


ಟಿ 


pS 
i 
ಶಿ 


೪. ಗುಬ್ಬಿ ಡಬ್ಬದ ಕೊಬ್ಬರಿ ಮಿಠಾಯಿ ತಿಂದಿತು. 


ಯ) ಪದಗಳನ್ನು ಅನುಕ್ರಮವಾಗಿ ಜೋಡಿಸಿ, ವಾಕ್ಯ ರಚಿಸಲು ತಿಳಿಸಿರಿ. 


೧. ಕೊಟ್ಟಳು ಅಜ್ಜಿ ಮಜ್ಜಿಗೆ ಕುಡಿಯಲು 2 


ಹ್‌ ಶೀ ಬಟಾ 


ಜು 
ಇಜ 


ಅ) ಪದಗಳನ್ನು ಓದಿ ಬರೆಯಲು ತಿಳಿಸಿರಿ. 


ಅಕ್ಕ ಪಕ್ಕ ಹಕ್ಕಿ ಮಕ್ಕಳು ಸಕ್ಕರೆ ಅಕ್ಕರೆ 

| ns | PN ವ ತಿ ರ ಅ ಮ ಹ 
pe | J ಸ ಹ ಟ್‌ - ಚ ಇ 
ಇ ಮ - pies sand NR 2 OO 
ಇ ಚೂ | ಸ | ಹ್‌ ತ ಆ ಸ ಸ ಗು 
ಇ Ky ಹಾ Np ಸ pr ಬ ಹ 
ಗ ಬಟ “ ನ ibs ls 
ಭಾ ದ } ಹಟ ಟೋ ಹ್‌ ಕ ಜೌ 


ಇ 


ಈ) ಪದಗಳಲ್ಲಿರುವ ಒತ್ತಕ್ಷರವನ್ನು ಗುರುತಿಸಿ ಅಡಿಗೆರೆ ಎಳೆಯಲು ತಿಳಿಸಿರಿ. 


ಮಾದರಿ : ಸಕ್ಕರೆ 
ಹಪ್ಪಳ ಅಕ್ಕರೆ ಕೊಪ್ಪಳ ಮಕ್ಕಳು ಮಗ್ಗ ತುಪ್ಪಳ 


ಊ) ವಾಕ್ಯಗಳನ್ನು ಓದಿಸಿ ತಲಾ ಎರಡು ಬಾರಿ ನಕಲು ಮಾಡಿಸಿರಿ. 


೧. ಅಕ್ಕ ಚಿಕ್ಕ ಮಕ್ಕಳಿಗೆ ಚಕ್ಕುಲಿ ಕೊಟ್ಟಳು. 


ಟ್ಟ 
ಬತ್ತ 
ಶಿ 


೨. ರೈತನಿಗೆ ಸುಗ್ಗಿ ಬಂದರೆ ಹಿಗ್ಗು. 


ನ 


೫. ಸದ್ದುಗದ್ದಲದಿಂದ ನಿದ್ದೆ ಬಾರದು. 


೧ ಅ ೧ಎ 


ಯ) ಮಾದರಿಯಂತೆ ವೃತ್ತದೊಳಗಿನ ಒತ್ತಕ್ಷರ ಬಳಸಿ ಪದ ರಚಿಸಲಿ. 
ಮಾದರಿ : ಅಡ್ಡ 


1 61 
ಒತ್ತಕ್ಷರ ಕಲಿಕಾ ಪಾಠ ೩ 


ತ್ತನ್ನಮ್ಮಯ್ಯಲ್ಲರ್ರ 


ಅ) ಚಿತ್ರ ತೋರಿಸಿ - ಪದ ಹೇಳಿಸಿರಿ. 


ಆ) ಅಕ್ಷರಗಳನ್ನು ತೋರಿಸಿ ಉ ಸರಿಸುತ್ತಾ ಬರೆಯಿಸಿರಿ. 


ಕತ್ತೆ ಕತ್ತು ಗತ್ತು ಕತ್ತಲು ಕತ್ತರಿ 

ಘಾ ಡಾ PE ಚ ರ Ee ಗ 
ಕ Fe ನ Se ಭ್‌ ನ ಚ WN 
ತ ತ್‌ ಹ ಸ ಭಾ” ಹಾ ಬ. ಚ ಟ್‌ 
ಇ ಚ ರ ಚ ಸ ಗಾರ್‌ PRE 
ಖಾ ಚಣ ಘಾ AOR ಸ ತ ೫ SR ಭಾ ಆ 
೨. ಹಾ ತ N ರ್‌ ಇ ಹ್‌ 
ಬತ 1. ಚ. Ne Pre ನರ ಸ 


ಈ) ಅಕ್ಬರ ಆರಿಸಿ ಪದ ಪೂರ್ಣಗೊಳಿಸಲು ತಿಳಿಸಿರಿ. 


೧.ಕ..... ರಿ (ತ್ತದ್ದ ಮೃ 
2 ಮೈನ್ನೆಣ್ಸೆ 
ಹ ಆ ಭೂಃ ಯ್ಯ (ಜ್ವಬ್ಬನ್ನು 
1 ಟ (ಲ್ಲಾನ್ನಾ ಮ್ಕಾ) 
೫. ತಮ್ಮ ...... (ಯ್ಯನ್ನ ಟ್ಟ) 
ಹ ಫನ್ನನ (ಟ್ವ್ಟಮ್ಮ ಡ್ಬ) 


ಉ) ವಾಕ್ಯಗಳನ್ನು ಓದಿಸಿ ತಲಾ ಎರಡು ಬಾರಿಯಂತೆ ನಕಲು-ಮಾಡಿಸಿರಿ. 
ಗ ನಮ್ಮ ನಾಡು ಕನ್ನಡ ನಾಡು. 


೫. ನೆಲ್ಲಿಕಾಯಿ ಆರೋಗ್ಯಕ್ಕೆ ಒಳ್ಳೆಯದು. 


ಊ) ಈ ಪದಗಳನ್ನು ಅನುಕ್ರಮವಾಗಿ ಜೋಡಿಸಿ ಎರಡು ಬಾರಿಯಂತೆ ವಾಕ್ಯ ರಚಿಸಲಿ. 
೧. ಬಂಧುವಿಲ್ಲ ತಾಯಿಗಿಂತ ರುಚಿಯಿಲ್ಲ ಉಪ್ಪಿಗಿಂತ 


ಹೆಚ್ಚಿನ ಮಾಹಿತಿಗಾಗಿ: 
ಅ) ಅರ್ಕ ಒತ್ತು (7) ಇರುವ ಈ ಪದಗಳನ್ನು ಓದಿ ನಕಲು ಮಾಡಿಸಿರಿ. 


ಸೂರ್ಯ ಧರ್ಮ ಪೂರ್ವ ವಿದ್ಯಾರ್ಥಿ 
ಸ್ಪರ್ಧೆ ಚರ್ಚೆ ಸೂರ್ಯಾಸ್ತ ಪ್ರಾರ್ಥನೆ 


ಕರ್ನಾಟಕ ಪೂರ್ಣಚಂದ್ರ ಸೂರ್ಯೋದಯ 


id 
ಆ) ವಾಕ್ಯಗಳನ್ನು ಓದಿಸಿ ಬರೆಯಿಸಿರಿ. 
೧. ನಿರ್ಮಲ ಚಿತ್ರವನ್ನು ಬರೆದಳು. 


ಘಟಕ ಮೌಲ್ಯಮಾಪನ 


ಅ) ಒತ್ತಕ್ಷರಗಳನ್ನು ಓದಿಸಿ ಬರೆಯಿಸಿರಿ. 


ಈ) ಮಾದರಿಯಂತೆ ಒತ್ತಕ್ಷರ ಬರುವ ಪದಗಳನ್ನು ರಚಿಸಲು ತ 


ಮಾದರಿ : ಮ್ಮ - ಅಮ್ಮ, ತಮ್ಮ, ಮಮ್ಮಲ, ತಮ್ಮ 


ಚಿಟೆ ಚಿಟಿ 
ಊ ಊ 
ಚಂದದ ಚಿಟಿ 
ಊ 
ಕೊಟವರ್ನಾರೇ 
ಬ ವಿ 


ಬಣದ ಬಟೆ9 
ಣಿ w 


ಮುಟ್ಟಲು ಬಂದರೆ 
ತಟ್ಟನೆ ಹಾರಿ 
ದೂರಕೆ ಓಡುವೆ 


ಏತಕೆ ಪೋರಿ? 


ಸುಮ್ಮನೆ ನನ್ನಲಿ 
ತೋರುವೆ ಸಿಟ್ಟು 
ಹೂವಿನ ಹತ್ತಿರ 
ಏನದು ಗುಟ್ಟು 


ಬಾ ಬಾ ಒಳಗೆ 
ಕೊಡುವೆನು ನಾನು 
ಬಿಸಿ ಬಿಸಿ ದೋಸೆ 
ಸಿಹಿ ಸಿಹಿ ಜೇನು 


೩. ಚಿಟ್ಟೆ (ಪದ್ಯ) 


ಕ್ಷೇತ್ರ - ಆಲಿಸುವುದು 


ಸಾಮರ್ಥ್ಯ - ಸರಳ ಹಾಗೂ ಬಳಕೆಯಲ್ಲಿರುವ ಜನಪ್ರಿಯ ಪ್ರಾಸಗೀತೆ ಮತ್ತು ಕಥೆಗಳನ್ನು 
ಆಲಿಸುವುದರ ಜೊತೆಗೆ ಅರ್ಥಮಾಡಿಕೊಳ್ಳುವುದು. 


ಕವಿ-ಕೃತಿ ಕುರಿತು 

ಪಿ. ನಾರಾಯಣ ಭಟ್‌ ಅವರು ಕೊಡಗು ಜಿಲ್ಲೆಯ ಪೆರಾಜೆ ಗ್ರಾಮದವರು. 
ಶಿವಮೊಗ್ಗದಲ್ಲಿ ದಂತ ವೈದ್ಯಕೀಯ ವೃತ್ತಿಯಲ್ಲಿ ಇದ್ದು, ಈಗ ವಿಶ್ರಾಂತ ಜೀವನ 
ನಡೆಸುತ್ತಿದ್ದಾರೆ. “ಚಿಲಿಪಿಲಿಗುಟ್ಟುವ ಚಿಣ್ಣರಿಗೆ, “ಪುಟಾಣಿ ಪದ್ಯಗಳು”, "ಚಿನ್ನದ ಚೆಂಡು, 
“ಬಣ್ಣದ ಬಲೂನು' - ಇವು ಮಕ್ಕಳಿಗಾಗಿ ಬರೆದ ಕವನ ಸಂಕಲನಗಳು. "ಭಾರತಿಗೆ 
ಆರತಿ” ಎಂಬುದು ಇವರ ದೇಶಭಕ್ತಿಗೀತೆಗಳ ಸಂಕಲನ; ಇವರ "ಪುಟಾಣಿ ಪದ್ಯಗಳು" 
ಎ೦ಬ ಕವನ ಸಂಕಲನದಿಂದ ಪ್ರಸ್ತುತ ಪದ್ಯವನ್ನು ಆರಿಸಲಾಗಿದೆ. 


ಅರ್ಥ ತಿಳಿಯಿರಿ. 
ತಟ್ಟನೆ - ಕೂಡಲೆ; ಪೋರಿ - ತುಂಟ; ಸುಮ್ಮನೆ - ಕಾರಣವಿಲ್ಲದೆ; ತೋರುವೆ - 
ಪ್ರದರ್ಶಿಸುವೆ, ನೋಡಿಸುವೆ; ಗುಟ್ಟು - ರಹಸ್ಯ 


ಅ) ಈ ಕೆಳಗಿನ ಪ್ರಾಸ ಪದಗಳನ್ನು ಓದಿರಿ. 


೧. ಜೆಟೆ - ಬಟೆ 
0 0 
೨. ಹಾರಿ - ಪೋರಿ 
೩. ಸಿಟು - ಗುಟು 
ಗ ಊಟ 
೪. ನಾನು - ಜೇನು 


ದಾ 


ಆ) ಪದ್ಯದಲ್ಲಿ ಬಿಟ್ಟಿರುವ ಪದಗಳನ್ನು ಬರೆಯಿರಿ. 


ಸು ಟಾಟ 
ಊಟ 
SE. ಹಾರಿ 
ದೂರಕೆ .................. 
ಚಾರ ಲಾ ಪೋರಿ 
ಸುಮ್ಮನೆ ಹ್‌ 
ರ ್‌್‌ಾಾ ್ತು ಸಿಟು 
ಆ 
ಜಾ ಜಸ ಹತ್ತಿರ 
ಜೂಜು ಇ ಗುಟು 
ಊಟ 


ಇ) ಈ ಕೆಳಗಿನ ಪದಗಳನ್ನು ಓದಿರಿ ಮತ್ತು ಬರೆಯಿರಿ. 


೧. ಚೆಂದದ ಚಿಟ್ಟೆ ತಾ S ೋ ೋ ೊ ೊ ೋೊೋ ೋೊೋೊ ೊೋ 


ಈ) ಕೊಟ್ಟಿರುವ ಪದಗಳನ್ನು ಓದಿ ನಕಲು ಮಾಡಿರಿ. 


ನಾನ 


ಛಟಭಟನೆ | ಲಟಲಟನೆ | ಪಟಪಟನೆ | ಗಬಗಬನೆ | ರುಗರುಗನೆ 


ಉ) ಈ ಪ್ರಶ್ನೆಗಳಿಗೆ ಮೌಖಿಕವಾಗಿ ಉತ್ತರಿಸಿರಿ. 
೧. ಮುಟ್ಟಲು ಬಂದರೆ ಚಿಟ್ಟೆ ಏನು ಮಾಡುತ್ತದೆ? 
೨. ಚಿಟ್ಟೆ ಯಾರಿಗೆ ಗುಟ್ಟನ್ನು ಹೇಳುತ್ತದೆ? 
೩. ಚಿಟ್ಟೆಗೆ ಏನು ಕೊಡುವೆನೆಂದು ಕವಿ ಹೇಳುವರು? 


೧. ಚಿಟ್ಟೆಗಳ ಚಿತ್ರ ಸಂಗ್ರಹಿಸಿ ಕೋಶ ತಯಾರಿಸಿರಿ. . 
ಶುಭನುಡಿ 

* ಗಿಡಮರ, ಪ್ರಾಣಿಪಕ್ಷಿಗಳನ್ನು ಪ್ರೀತಿಸಬೇಕು. 

* ಪ್ರಕೃತಿ ಸೌಂದರ್ಯ ಮನಸ್ಸಿಗೆ ಮುದ ನೀಡುತ್ತದೆ. 

* ಯಾವ ಜೀವಿಗೂ ಹಿಂಸೆ ಮಾಡಬಾರದು. 


ಜಿ ತ 


3 
yt 


ವ್ಯಾಪಾರಿಯೊಬ್ಬ ಸಂತೆಗೆ೦ದು ಸಾಮಾನುಗಳನ್ನು ಟೆ೦ಪೋದಲ್ಲಿ ತುಂಬಿಕೊಂಡು 
ಹೊರಟಿದ್ದನು. ಮಳ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು ಮಾರ್ಗ ಮಧ್ಯದ 
ಕೆಸರಿನಲ್ಲಿ ಟೆಂಪೋದ ಒಂದು ಚಕ್ರವು ಹೂತು ಹೋಯಿತು. ವ್ಯಾಪಾರಿ ಟೆ೦ಂಪೋದಿಂದ 
ಕೆಳಗಿಳಿದು ಯಾರಾದರೂ ಇತ್ತ ಬರುವರೇ ಎಂದು ನೋಡಿದನು. ದೂರದಲ್ಲಿ ಒಬ್ಬ 
ಯುವಕ ಹೋಗುತ್ತಿದ್ದ. ವ್ಯಾಪಾರಿ ಗಟ್ಟಿಯಾಗಿ “ಲೋ, ಬಾರೋ ಈ ಕಡೆ” ಎಂದನು. 


"ಯಾರಪ್ಪ ನನ್ನನ್ನು ಈ ಥರ ಕರೆಯೋದು?” ಎಂದುಕೊಂಡು ಯುವಕ ತಿರುಗಿ 
ನೋಡಿದ. ವ್ಯಾಪಾರಿ ದರ್ಪದಿಂದ “ಏನೋ, ಹಾಗೆ ನೋಡ್ತೀಯಾ? ಚಕ್ರ ಹೂತು 
ಹೋಗಿರೋದು ಕಾಣಿಸೋದಿಲ್ವೆ? ಬಾ, ಸ್ವಲ್ಪ ಚಕ್ರ ಎತ್ತು. ನಾನು ಗಾಡಿ ಚಾಲು 
ಮಾಡ್ತೇನೆ” ಎನ್ನುತ್ತ ಟೆಂಪೋ ಹತ್ತಿದನು. ಆತನ ಮಾತಿನ ಧಾಟಿ ಯುವಕನಿಗೆ ಹಿಡಿಸಲಿಲ್ಲ. 

ಆತ ಸಿಟ್ಟಿನಿಂದ, “ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ?” ಎನ್ನುತ್ತ ಮುಂದಕ್ಕೆ 
ನಡೆದನು. 

ಆ ದಾರಿಯಲ್ಲಿ ಬರುತ್ತಿದ್ದ ರಾಮಪ್ಪ ಮಾಸ್ತರರು ಇವರಿಬ್ಬರ ಮಾತುಗಳನ್ನು 
ಆಲಿಸಿ, ವ್ಯಾಪಾರಿಗೆ ಹೇಳಿದರು : “ನೋಡ್ರಿ ಯಜಮಾನರೇ, ಯಾರೇ ಆಗಲಿ ಗೌರವ 


© 
eT 
a 


ಕೊಟ್ಟು ಮಾತನಾಡಿಸಬೇಕು. ಆ ಹುಡುಗನನ್ನು ಮಾತನಾಡಿಸಿದ ರೀತಿ ಸರಿ ಎಂದು 
ಅನಿಸುತ್ತಿದೆಯೇ ನಿಮಗೆ? ಅವನನ್ನು ಪ್ರೀತಿಯಿ೦ದ ಮಾತನಾಡಿಸಿರಿ, ಆಗ ನಿಮ್ಮ ಕೆಲಸಕ್ಕೆ 
ಆತ ಸಹಾಯ ಮಾಡೇ ಮಾಡ್ತಾನೆ” ಎಂದರು. 


ಗೆ ಸ ಸ 
ಮಾಸ್ತರ್‌ ಹೇಳಿದ ಮಾತಿನಿಂದ ವ್ಯಾಪಾರಿಗೆ ತಪ್ಪಿನ ಅರಿವಾಯಿತು. ಆತ 
ಯುವಕನಿಗೆ, “ತಮ್ಮಾ ದಯಮಾಡಿ ಕ್ಷಮಿಸು, ಟೆ೦ಂಪೋದ ಚಕ್ರ ಎತ್ತಲು ಸಹಾಯ 
ಮಾಡುವೆಯಾ?” ಎಂದು ಕೇಳಿಕೊಂಡ. ಅಷ್ಟರಲ್ಲಿ ಮಾಸ್ತರರು “ಈ ಮಾತನ್ನು ಮೊದಲೇ 
ಹೇಳಬಹುದಿತ್ತಲ್ಲ? ಬಾಪ್ಪ ಗೆಳೆಯ, ಇವರಿಗೆ ಸ್ಪಲ್ಪ ಸಹಾಯ ಮಾಡೋಣ” ಎನ್ನುತ್ತೆ 
ಯುವಕನನ್ನು ಕರೆದು, ತಾವೂ ಮುಂದೆ ಬಂದರು. 


ಯುವಕನೂ ಮಾಸ್ತರರೂ ಸೇರಿಕೊಂಡು ವ್ಯಾಪಾರಿಯ ಟೆಂಪೋದ ಚಕ್ರವನ್ನು 
ಮೇಲಕ್ಕೆ ತ್ರಿದರು. ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. 
ವ್ಯಾಪಾರಿಯು ಟಿಂಪೋವನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಕೆಳಗಿಳಿದು ಬಂದು ಯುವಕನ 
ಕೈಕುಲುಕಿದನು. ಮಾಸ್ತರರಿಗೆ ಧನ್ಯವಾದ ಹೇಳಿದನು. 


ಕ್ಷೇತ್ರ - ಮಾತನಾಡುವುದು 
ಇ 
ಸಾಮರ್ಥ್ಯ - ವಿನಯಪೂರ್ವಕವಾಗಿ ಮಾತನಾಡುವುದು. 


ಅರ್ಥ ತಿಳಿಯಿರಿ. 


ವ್ಯಾಪಾರಿ - ವರ್ತಕ; ಬಲು - ಬಹಳ; ಧಾಟಿ - ರೀತಿ ; ಚಕ್ರ - ಗಾಲಿ; ಚಾಲು 
- ಆರಂಭ (ಚಲಾವಣೆ); ಮಾಸ್ತರರು - ಶಿಕ್ಷಕರು 


ವಿವರ ತಿಳಿಯಿರಿ. 

ಸಂತೆ - ಕೊಡು ಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು 
ಟೆಂಪೋ - ಸರಕು ಸಾಗಾಣಿಕೆಯ ವಾಹನ 

ಹೂತುಹೋಗು - ಕೆಸರು, ಒದ್ದೆಮಣ್ಣು ಅಥವಾ ಮರಳಿನಲ್ಲಿ ಸಿಲುಕಿಕೊಳ್ಳುವುದು. 


ಅ) ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. 


ದ ಮುಳಿ ಬಂದು (ಫಾ ಹ ಬಲು ಕೆಟ್ಟು ಹೋಗಿತ್ತು. 
೨. ದೂರದಲ್ಲಿ ಒಬ್ಬ... ಹೋಗುತ್ತಿದ್ದ. 

೩. ಇವರಿಗೆ ಸ್ವಲ್ಪ ........ ಮಾಡೋಣ. 

೪, ಮಾಸರರಿಗೆ ............ಎಿಲ್ರ.... ಹೇಳಿದರು 


ಆ) ಕೊಟ್ಟರುವ ಮಾತುಗಳನ್ನು ಯಾರು ಹೇಳಿದರು? ಯಾರಿಗೆ ಹೇಳಿದರು? 

೧. “ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ಲೆ?” 

ಒಂ ಬ ಲಲ್‌ ತ್ರಿ ತ್ರ 
“ಆತ ಜಟ ಬ ಲ ್ಸ್‌ಚಭೇ್ರೇ₹ಹಶ್ಶ್ಜ್ಸಾ ರ ರೋ್ತ್‌್ಕಹಹಹಹಹಹಹಹಹ್ಮ 
೨. “ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ?” 

ಎಂ ಅಂ ಟಟ ೋ ೋ ೋ 
ಯಾರಿಗ RROD aR 
೩. “ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ” 
ಯ ಯ ಟೊ ೋ ೋ ೋ ೋ ೋ ೋ ೋ ೋ ೋ ೋ ೋ 
ಜು SORT EI 


ಇ) ಕೂಡಿಸಿ ಬರೆಯಿರಿ. 


ಮಾದರಿ : ಕ್‌ 4 ಆ ಇ ಕಾ 


೪) ಫ್‌ * ಆಕ | 
ಈ) ಮಾದರಿಯಂತೆ ಬರೆಯಿರಿ. Ko 
ಮಾದರಿ : ಮಾಡ್ತೇನೆ - ಮಾಡುತ್ತೇನೆ ಅ 
DY 
೧) ಕರೆಯೋದು - KS 
೨) ನೋಡ್ತೀಯಾ - ಈಜ್‌ AR 


೧. ಕೈಕುಲುಕು? 


ಊ) ಒಂದು ಪದ / ವಾಕ್ಯದಲ್ಲಿ ಉತ್ತರಿಸಿರಿ. 


೪ ವ್ಯಾಪಾರಿಯು ಎಲ್ಲಿಗೆ ಹೊರಟಿದ್ದನು? 


ಅ) ಒಳ್ಳೆಯ ಅಭ್ಯಾಸಗಳನ್ನು "ಸರಿ ಚಿಹ್ನೆ' ೫ ಯಿಂದ ಕೆಟ್ಟ ಅಭ್ಯಾಸವನ್ನು ಹ 
ಚಿಹ್ನೆಯಿಂದ ಗುರುತಿಸಿರಿ. 
೧. “ಶಾಲೆಗೆ ಸರಿಯಾದ ಸಮಯಕ್ಕೆ-ಬರಬೇಕು” 
೨. “ಗಿಡಮರಗಳನ್ನು ಕತ್ತಂಿಹುಜೆಗುಗ್ಳಿ ಭಾಸ ಸು. ಪೂ 
“ಗೆಳೆಯರೊಂದಿಗೆ ಜಗಿಳಭಾಡಛ್‌ರದು” ಸ ಸುುೂ್ಟೂಾೂಎಷಷಪ 
ಕ “ವಾರಕ್ಕೊಮ್ಮೆ ಉಗುರು_ಕತ್ತರಿಸಬಾರದು* 
. “ಯಾವಾಗಲೂ ಸತ್ಯವನ್ನೇ ಹೇಳಬೇಕು” 


ಣ್‌. ನ; 06 ಚ 


. “ಗುರುಹಿರಿಯರನ್ನು ಗೌರವಿಸಬೇಕು” 


CE 


ಅ) ಪ್ರವಾಸ ಹೋಗಲು ತಂದೆಯ ಬಳಿ ಹಣ ಕೇಳುವ ಸನ್ನಿವೇಶವನ್ನು ಕುರಿತು ಸಂಭಾಷಣೆ 
ಬರೆಯಿರಿ. (ಶಿಕ್ಷಕರ ಸಹಕಾರದೊಂದಿಗೆ) 


ಶುಭನುಡಿ 
* ನಾಲಿಗೆ ಒಳ್ಳಯದಾದರೆ ನಾಡೇ ಒಳ್ಳೆಯದು. 
* ಮೃದುಮಾತು ಹೃದಯವನ್ನು ಗೆಲ್ಲುತ್ತದೆ. 
* ದುಡುಕಿನ ಮಾತು ಕೆಡುಕಿನ ಮೂಲ. 


೨೪9 ತ್ಯ 
೨ 1 
೯ 


೫. ಅಕ್ಟೋಬರ್‌ ಎರಡು (ಪದ್ಯ) 


ಅಕ್ಟೋಬರಿನ ಎರಡನೆ ದಿನವು 
ಗಾಂಧಿ ಜಯಂತಿಯು ಅಂದು 
ಬನ್ನಿರಿ ಎಲ್ಲರು ಕೂಡಿ ಹಾಡುವಾ 
ಅವರನು ನೆನಪಿಗೆ ತಂದು 


ಸಣಕಲು ದೇಹದ, ಗಾ೦ಧೀಜಿಗೆ 
ಸತ್ಯ - ಅಹಿಂಸೆಯೆ ಆಧಾರ 
ಇವುಗಳ ಎದುರು ನಡೆಯದಾಯಿತು 
ಆಂಗ್ಲರ ಆಳಿಕೆ ದರಬಾರ 


ಅನೀತಿ ದಾರಿ ತುಳಿಯಲೆ ಇಲ್ಲ 
ನುಡಿಯಲೆ ಇಲ್ಲ ಹುಸಿಯನ್ನು 
ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ 
ಬಾಗಲೇ ಇಲ್ಲ ತಲೆಯನ್ನು 


ಶ್ರಮದ ಪಾಠವ ದೇಶಕೆ ಕಲಿಸಿ 
ಒಳ್ಳೆಯ ದಾರಿ: ತೋರಿದರು 

ಉಚ್ಚ - ನೀಚ ಭಾವವ ಅಳಿಸಿ 
ಮಧುರ ಪ್ರೀತಿಯ ಬೀರಿದರು 


-ಗುರುರಾಜ ಬೆಣಕಲ್‌ 


ಕ್ಷೇತ್ರ - ಆಲಿಸುವುದು 
ಸಾಮರ್ಥ್ಯ - ಪಠ್ಯದಲ್ಲಿನ ಸರಳ ಮಾಹಿತಿಯನ್ನು ಅನುಕ್ರಮವಾಗಿ ನೆನಪಿಸಿಕೊಳ್ಳುವುದು. 


ಕವಿ-ಕೃತಿ ಕುರಿತು 

ಬಾಗಲಕೋಟೆಯಲ್ಲಿ ೧೯೪೭ರಲ್ಲಿ ಜನಿಸಿದ ಗುರುರಾಜ ಬೆಣಕಲ್‌ ಅವರು 
ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ, ನಿವೃತ್ತರಾದವರು. ಮೂವತ್ತಕ್ಕೂ 
ಹೆಚ್ಚು ಕೃತಿಗಳನ್ನು ರಚಿಸಿರುವ ಇವರು ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ತಮ್ಮನ್ನು 
ಸಂಪೂರ್ಣವಾಗಿ ಜಪ ಜಿ “ಚಿನ್ನಾರಿ', “ಒಗಟು ಬಿಡಿಸೊ ಬುದಿ 
ಬೆಳೆಸೊ', “ಅನ್ನ- ಜೇನು', "ಸಂತಸ ನೀಡುವ ಹೂಗಳು' ಇತ್ಯಾದಿ ಕವನ ಸಂಕಲನಗಳು 
ಪ್ರಮುಖವಾದವು. 


ಪ್ರಸ್ತುತ ಕವನವನ್ನು ಇವರ "ಹಾಡುಹಕ್ಕಿ ಓಡು ಬಾರೆ' ಕವನ ಸಂಕಲನದಿಂದ 
ಆಯ್ದುಕೊಳ್ಳಲಾಗಿದೆ. 


ಅರ್ಥ ತಿಳಿಯಿರಿ 9 


ಸಣಕಲು - ಸೊರಗಿದ; ದರಬಾ KG ಖು) ಅಹಿಂಸೆ - ಪೀಡಿಸದಿರುವಿಕೆ; 
ನ್ಯಾಯ; ಹುಸಿ - ಸುಳ್ಳು, ಅಸತ್ಯ; 


ಆಧಾರ - ಆಶ್ರಯ, ಮೂಲ; ತಲ 
ಉಚ್ಚ - ಉನ್ನತ, ಎತ್ತರದ; ನೀಚ-ಕೆಳಮಟ್ಟದ; ಮಧುರ - ಸಿಹಿಯಾದ, ಮನೋಹರ. 


ಅ) ಹಾಡಿ ಆ) ಕೂಡಿ ಇ) ಮಾಡಿ ಈ) ನೋಡಿ 
೨: ಬಾಗಿಲೇ ಇಲ್ಲಿ ಹಟಾ 
ಅ) ಕೈಯನ್ನು ಆ) ಮೈಯನ್ನು ಇ) ತಲೆಯನ್ನು ಈ) ಬೆಲೆಯನ್ನು 


ನಿ ಶರದ ಮ! ದೇಶಕೆ ಕಲಿಸಿ 
ಅ) ಪಾಠವ ಆ) ನೋಟವ 


ಇ) ಶಕ್ತಿಯ ಈ) ಪ್ರೀತಿಯ 


ಇ 


ಆ) ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 


೧. ಗಾಂಧಿ ಜಯಂತಿಯನ್ನು ಎಂದು ಆಚರಿಸಲಾಗುತ್ತದೆ? 


EE ಜ್‌ 
ಅ) ಕೆಳಗಿನ ಪ್ರಾಸ ಪದಗಳನ್ನು ತೋಡಿ ಭರ?" 


ಹುಸಿಯನ್ನು ಅಂದು ತೋರಿದರು 
ತಲೆಯನ್ನು ನಂದರೆ) ೦ದು 
ರ ಯ 


ಎ 
ಸ 

ಉ) ಮಾದರಿಯಂತೆ ಕೆಳಗಿನ ಪದಗಳನ್ನು 
ಮಾದರಿ : ಶ್ರಮ : ನಾವು ಶ್ರಮವಹಿಸಿ ದುಡಿಯಬೇಕು. 


ಸ್ಪಂತ ವಾಕ್ಯಗಳಲ್ಲಿ ಬಳಸಿ ವಾಕ್ಯ ರಚಿಸಿರಿ. 


ಇಟ ಸ ಬ್‌ ಹಹಹ ್‌ಹರ್ಯ್ವ್ವ್ಷ್ವ್ಷ್ವ್ಶ್ಯ್ಶ್ಯೋರಾಾಾ್ಚ್ಸ 
ಎಂ ಬ  ್‌ಲಲಫಯ್ಮ್ಸ್ಯ್ಸ್ಸ್ಯ್ಸ್ಸ“ ೂಾಾುುು 
೩. ಸತ್ಯ NEES ER SRT 
ಊ) “ಅ' ಪಟ್ಟಿಯನ್ನು "ಬ' ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. 
ಅ ಬ 

೧. ಸಣಕಲು ಅ) ಆಳಿಕೆ NS ೪) ಟ್‌ 
೨, ಮಧುರ... ಆ ನೀಚ ಶಿ ಬ ರ್ಮ 
೩. ಆಂಗ್ಲರ ಜು ಹೇಹ ಮ್ಯಾ ಜು cas 
ಚ ಉಚ್ಚ 


ಅ) ಮಾದರಿಯಂತೆ ಕೆಳಗಿನ 
ಮಾದರಿ :(ಅ)ಹಿಂಸೆ 


ಟಿ 
೧. ಉಚ್ಚ ೨, ಆಂಗ್ಲರ ೩. ಎಲ್ಲರು 


೪. ಒಳ್ಳೆಯ ೫. ಈಶ್ವರ ೬. ಯಷಿ 
ಆ) ಕೆಳಗಿನವುಗಳಲ್ಲಿ ಅನುಸ್ಥಾರವಿರುವ ಪದಗಳನ್ನು ಆಯ್ದು ಬರೆಯಿರಿ. 
ಗಾಂಧೀಜಿ ದೇಶ ತಾಯಿ ಆಂಗ್ಲರು ತಂದು 


ಇ) ಉದಾಹರಣೆಯೊಂದಿಗೆ ಕೊಟ್ಟಿರುವ ಪದಗಳನ್ನು ಬರೆಯಿರಿ. 
ಉದಾ : ಮರ - ಮರಗಳು 


+ 
೨ ಈ ಇ 
ಈ 1೬ 


ಈ) ಕೊಟ್ಟಿರುವ ಚಿತ್ರಗಳಲ್ಲಿರುವವರನ್ನು ಗುರುತಿಸಿ ಹೆಸರು ಬರೆಯಿರಿ. 


ಉ) ನಿಮ್ಮ ಶಾಲೆಯಲ್ಲಿ ಆಚರಿಸುವ ದಿನಾಚರಣೆಗಳನ್ನು ಪಟ್ಟಿ ಮಾಡಿರಿ. 


ಉದಾ : ಗಾಂಧಿ ಜಯಂತಿ 


ಅ) ನಿಮಗೆ ತಿಳಿದಿರುವ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ 
ತಯಾರಿಸಿರಿ. 


ಶುಭನುಡಿ 
* ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ 
* ತಾಳಿದವನು ಬಾಳಿಯಾನು 
* ನಾಡು ನುಡಿಗಾಗಿ ಮಿಡಿಯಬೇಕು. 


೬. ಕಾಗದದ ದೋಣಿ 


757೯8. 


(ಅಫ್ರಿನ್‌ ಮತ್ತು ಮೇರಿ ಕಾಗದದ ದೋಣಿ ಮಾಡುವುದನ್ನು ಕಲಿತುಕೊಳ್ಳಲು ಪಕ್ಕದ 
ಮನೆಯ ಮಾಮನ ಬಳಿ ಬಂದರು.) 


ಮಾವು : ಓಹ್‌! ಮಕ್ಕಳೇ ಬನ್ನಿ ಬನ್ನಿ. ನಾನು ನಿಮಗಾಗಿ ಕಾಯುತ್ತಾ ಇದ್ದೆ. 


ಅಫ್ರಿನ್‌ : ಕ್ಷಮಿಸಿ ಮಾಮ, ನಾವು ಕತ್ತರಿ ಹುಡುಕಿ ತುಂಬಾ ಹೊತ್ತು ಹಾಳು ಮಾಡಿದೆವು 
ಕೊನೆಗೂ ಸಿಗಲೇ ಇಲ್ಲ. 


ವ ್ಫ್ಪ 


2... 


: ಪರವಾಗಿಲ್ಲ, ನನ್ನ ಬಳಿ ಇದೆ ಕೊಡುತ್ತೇನೆ. 
: ಅಬ್ಬು ಈಗ ಸಮಾಧಾನವಾಯ್ತು ಮಾವು. ನಾವು ಕಾಗದ, ಅಂಟು ತಂದಿದ್ದೇವೆ. 


ದೋಣಿ ಮಾಡಲು ತುಂಬಾ ಕಾತರದಿಂದಿದ್ದೇವೆ. 


: ಸರಿ. ಇಲ್ಲಿ ಇನ್ನೂ ಅನೇಕ ಬಣ್ಣದ ಕಾಗದಗಳಿವೆ. ನಿಮಗೆ ಇಷ್ಟವಾದ 


ಬಣ್ಣದ ಕಾಗದವನ್ನು ಆರಿಸಿ ಚೌಕಾಕಾರವಾಗಿ ಕತ್ತರಿಸಿರಿ. 


: ಎಷ್ಟೊಂದು ಬಣ್ಣದ ಕಾಗದಗಳಿವೆ! ನಾನು ಕೆಂಪು ಬಣ್ಣದ ಕಾಗದ 


ತೆಗೆದುಕೊಳ್ಳುವೆ. ಮೇರಿಗಂತೂ ನೀಲಿ ಬಣ್ಣವೇ ಇಷ್ಟ. 


: ಈಗ ಪ್ರಾರಂಭಿಸೋಣ. ಮೊದಲು ನಿಮ್ಮ ಕೈಯಲ್ಲಿರುವ ಚೌಕದ ಕಾಗದವನ್ನು 


ಸರಿಯಾಗಿ ಮಧ್ಯಕ್ಕೆ ಮಡಿಸಿರಿ. 


ಈಗ ಒಂದು ಆಯತಾಕಾರ ಆಯಿತು. ಅದನ್ನು ಇನ್ನೊಂದು ದಿಕ್ಕಿನಿಂದ 
ಮಡಿಸಿ. ಈಗ ಒಂದು ಪುಟ್ಟ ಚೌಕವಾಯಿತು, ಅಲ್ಲವೇ? 


: ಹೌದು ಮಾಮ. ಇದನ್ನು ಹಿಡಿದು ನೋಡಿದರೆ ನಾಲ್ಕು ಪದರಗಳು 


ಕಾಣಿಸುತ್ತಿವೆ. 


: ಒ೦ದು ಪದರವನ್ನು ಅದರ ಕೆಳಗಿನ ತುದಿಗೆ ತಾಗುವಂತೆ ಅರ್ಧಕ್ಕೆ ಮಡಿಸಿರಿ. 


ಉಳಿದ ಮೂರು ಪದರಗಳನ್ನು ಅಂತೆಯೇ ಹಿ೦ದಕ್ಕೆ ಮಡಿಸಿರಿ. 


: ಮಾಮ ನನಗೆ ಅರ್ಥವಾಗಲಿಲ್ಲ. ಮತ್ತೊಮ್ಮೆ ಹೇಳಿರಿ. 


(ಮಾಮ ಮತ್ತೊಮ್ಮೆ ಹೇಳುವರು) 


: ಹ್ಞಾಂ! ಈಗ ಅರ್ಥವಾಯಿತು. ಇದು ತ್ರಿಕೋನಾಕಾರದ ರಚನೆಯಾಯಿತು. 
: ಸರಿ. ಈಗ ತ್ರಿಕೋನಾಕೃತಿಯ ನಡುವೆ ಒಂದು ಸೀಳು ಭಾಗ ಕಾಣುತ್ತಿದೆಯಲ್ಲವೇ? 


ಅದನ್ನು ಅಗಲಿಸಿಕೊಂಡು, ಅದರ ಎರಡು ಅಂಚುಗಳನ್ನು ಎದುರು ಬದುರಾಗಿ 


ಮೇರಿ : ಇದು ಇನ್ನೊಂದು ಚೌಕವಾಯಿತಲ್ಲ ಮಾಮ! 
ಅಫ್ರಿನ್‌ : ಅರೆ! ಇದು ಮಜವಾಗಿದೆ. ನೀವು ಹೇಳಿದಂತೆ ಮಾಡಿದೆ, ಇಲ್ಲಿ ನೋಡಿ! 


ಮಾಮ: ಇಬ್ಬರೂ ಸರಿಯಾಗಿಯೇ ಮಾಡಿದ್ದೀರಿ. ಈಗ ಈ ಆಕೃತಿಯ ಬಿಡಿಸಬಹುದಾದ 
ಎರಡು ಪಕ್ಕೆಗಳನ್ನು ಹಿಡಿದು ನಿಧಾನವಾಗಿ ಬಿಡಿಸಿರಿ. 


ಇಬರೂ: ಅರೆ! ಇದರೊಳಗಿಂದ ದೋಣಿ ಮೂಡಿ ಬರುತ್ತಿದೆ! 
ಮಾಮ : ಸರಿ, ಈಗ ಇನ್ನೆರಡು ಬದಿಯ ಹಾಳಯನ್ನು ಒತ್ತಿರಿ. 
ಇಬ್ಬರೂ: ನೋಡಿ ಮಾಮ, ನಾವು ದೋಣಿ ಮಾಡಿಯೇಬಿಟ್ಟೆವು! 


ಮಾಮ : ನೀವಿಬ್ಬರೂ ಬಹಳ ಜಾಣೆಯರು! ಆದರೆ ಈಗ ಮಳೆ ಬರುತ್ತಿಲ್ಲವಲ್ಲ, 
ದೋಣಿಯನ್ನು ಎಲ್ಲಿ ತೇಲಿ ಬಿಡುತ್ತೀರಿ? 


ಇಬ್ಬರೂ : ನಮ್ಮ ಮನೆಯ ತೊಟ್ಟಿಯಲ್ಲಿ: ಮಾಮ| 
(ಮಕ್ಕಳು ಖುಷಿಯಿಂದ ತಮ್ಮ ಮನೆ: ಕಡೆಗೆ ಓಡಿದರು.) 
ಕ್ಷೇತ್ರ - ಬರೆಯುವುದು 
ಸಾಮರ್ಥ್ಯ - ಸೂಚನೆಗಳನ್ನು ಅನುಸರಿಸಿ ಸರಳ ವಾಕ್ಯಗಳನ್ನು ರಚಿಸುವುದು. 
ಅರ್ಥ ತಿಳಿಯಿರಿ 
ಕಾತರ - ಆತುರ, (ಉತ್ಸುಕತೆ; ಎದುರು ಬದುರಾಗಿ - ಮುಖಾಮುಖಿಯಾಗಿ, 


ಅಭಿಮುಖಿ; ಮಜ; - ಸಂತೋಷ, ಆನಂದ; ಆಕೃತಿ — ಆಕಾರ; ಬದಿ - ಪಕ್ಕ, 
ಮಗ್ಗಲು; ಪದರ - ಮಡಿಕೆ, ಪೊರೆ. 


ವಿವರ ತಿಳಿಯಿರಿ 


ತ್ರಿಕೋನಾಕಾರ- ಮೂರು ತುದಿಗಳಿರುವ ಆಕೃತಿ. 

ಚೌಕಾಕಾರ - ಉದ್ದ ಅಗಲಗಳು ಸಮಾನವಾಗಿರುವ ಆಕೃತಿ. 

ಆಯತಾಕಾರ - ಚೌಕವನ್ನು ಯಾವುದಾದರೂ ಒಂದು ಬದಿಯಿಂದ ಬೆಳೆಸಿದರೆ 
ಸಿಗುವ ಆಕೃತಿ. 


ಅ) ಸಂಬಂಧಿಸಿದ ಪದ ಬರೆಯಿರಿ. 
ಉದಾ : ಅವಳು : ಬಂದಳು :: ಅವರು : ಬಂದರು 
೧. ಅವನು : ನಕ್ಕನು : ಅವರು : ಉಹು. 
ಹಣ್ಣು : ರುಚಿ ಇದೆ : ಹಣ್ಣುಗಳು : ...... 
ಹೂವು : ಸುಂದರವಾಗಿದೆ : ಹೂವುಗಳು : ..... ಯಾ 
. ಹುಡುಗಿ : ಹಾಡಿದಳು :: ಹುಡುಗಿಯರು : ಸೋಫಿ 
. ಅವನು : ದೋಣಿ ಮಾಡಿದನು :: ಅವರು: ದೋಣಿಗಳನ್ನು ;..................... 


ಇ CP ಟ 


ಆ) ಈ ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯಿರಿ. 


ರಾಮನು ಗಿಡವನ್ನು ಹೋಗುವರು ಎಸದರ ್ಸ್ಸ್‌್ಮಟಾಾ್‌್‌ 
ಮಕ್ಕಳು ಪಾಠವನ್ನು ಕುಡಿಯುವುದು p)) eS 
ಬೆಕ್ಕು ಹಾಲನ್ನು ನೆಡುವನು NR 
ಜನರು ಜಾತ್ರೆಗೆ ಕಲಿಯುವರು ಚಟ ಲ್‌ ್‌ಲಭ್ಚ್ರ್ಪ್ಟ 


ಇ) ಮಾದರಿಯಂತೆ ಅಂತ್ಯಾಕ್ಟರ ಬಳಸಿ ಮುಂದಿನ ಎರಡು ಪದಗಳನ್ನು ಬರೆಯಿರಿ. 
ಮಾದರಿ : ಮಾಮ ೨ ಮರ ೨೧ ರಜ 


ಕಾಗದ >... ಸ 
ಆಹಾರ ೨. ಪ 003 
ei SNS hs 


ಈ) ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 


೧. ಮಕ್ಕಳು ಮಾಮನ ಮನೆಗೆ ಏಕೆ ಬಂದರು? 


pS 
i 
ಶಿ 


೨. ಕಾಗದದ ದೋಣಿ ಮಾಡಲು ಬೇಕಾಗುವ ವಸ್ತುಗಳು ಯಾವುವು? 


ಅ) ಕೆಳಗಿನ ಅಕ್ಷರಗಳನ್ನಷ್ಟೇ ಬಳಸಿಕೊಂಡು ಸೌಡವಾಸ್ಯ್ರಾ ಪದ ರಚಿಸಿರಿ. 


ಸೌ 
ಮ pA 
೨೫. 


ಆ) ಒಗಟುಗಳನ್ನು ಬಿಡಿಸಿರಿ. 
೧. . ನೀರಿನ ಮೇಲೆ ತೇಲುತ್ತೇನೆ 
ಜನರನ್ನು ಹೊತ್ತು ಸಾಗಿಸುತ್ತೇನೆ 
ನೀರಿಲ್ಲದೆ ನಾನು ಚಲಿಸಲಾರೆ. ನಾನು ಯಾರು) ....................... 


ಇ 


ಎಲ್ಲಿ ನೋಡಿದರೂ ನೀರಿನ ರಾಶಿ 
ನನ್ನಲ್ಲಿ ಜೀವಿಗಳು ವಾಸಿಸುತ್ತವೆ 
ನನ್ನ ರುಚಿ ಉಪ್ಪಾಗಿರುತ್ತದೆ. ನಾನು ಯಾರು9 ..... ರರ 


೩. ನೀರಲ್ಲಿ ನಾವು ಈಜುತ್ತೇವೆ 
ಗುಂಪು ಗುಂಪಾಗಿ ಸಾಗುತ್ತೇವೆ 


ಬಲೆಯಲ್ಲಿ ನಾವು ಸಿಲುಕುತ್ತೇವೆ. ನಾವು ಯಾರು? ................... 


ನು 
ಡರ 
ಣ್‌ ಕ O 
೧. ಬಣ್ಣದ ಕಾಗದಗಳನ್ನು ಮನೆ, ಹೂವ (ಸ್ರೆಡಟ್ಟಯ್ರರಕಾದ ಆಕಾರದಲ್ಲಿ ಕತ್ತರಿಸಿ 
೧ 


ಅಂಟಿಸಿ ಚಿತ್ರಕೋಶ ತಯಾರಿಸಿರಿ." 


ತಾ 
* ಚಟುವಟಿಕೆ, ಕ್ರಿಯಾಶೀಲತೆಯ ಸ 


sk ಕೇಳುತ್ತಾ, ನೋಡುತ್ತಾ. ಆಡು 
x ಮಕ್ಕಳು ಸೋಮಾರಿಗಳಾ ದು. 


೭. ಕಲಿತ ಪಾಠ (ಪದ್ಯ) 


ನಾ ಪಾಟಿ ಹೊತು 
ಹೊಸ ಬಟ್ಟೆ ಧರಿಸಿ 


ನಡೆದಿದ್ದೆ ಶಾಲೆ ಕಡೆಗೆ 


ಆ ಹಾಳು ನಾಯಿ 
ತೆರೆದಿತ್ತು ಬಾಯಿ 
ಮಲಗಿತ್ತು ಮರದ ಕೆಳಗೆ 


ನಾ ಸುಮ್ಮನಿರದೆ 
ಕಲ್ಲೊಂದು ಎತ್ತಿ 
ಒಗೆದಿದ್ದೆ ಅದರ ಎಡೆಗೆ 


ಅದು ಸಿಟ್ಟಿಗೆದ್ದು 
ಕೆದರಿತ್ತು ಕಾಲು 
ಇಟ್ಟಿತ್ತು ನನಗೆ ಕಣ್ಣು 


ಆವೇಶದೊಳಗೆ 
ಬೊಗಳುತ್ತ ಬಂತು 
ಬಿಡಲಿಲ್ಲ ನನ್ನ ಬೆನ್ನು 


ಮೇಲುಸಿರು ಬಿಡುತ 
ನಾ ಓಡುತ್ತಿದ್ದೆ 
ಕುಂದಿತ್ತು ಮೈಯ ತ್ರಾಣ 


ಕಲ್ಲೆಸೆದ ತಪ್ಪು 
ಕಲಿಸಿತ್ತು ಪಾಠ 
ನೆನಪಿಡುವ ಹಾಗೆ ಪೂರ್ಣ! 


- ರಾಜಶೇಖರ ಕುಕ್ಕುಂದಾ 


ಕ್ಷೇತ್ರ - ಮಾತನಾಡುವುದು 
ಸಾಮರ್ಥ್ಯ - ಅಕ್ಷರ, ಪದ, ವಾಕ್ಯಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುವುದು. 


ಕವಿ-ಕೃತಿ ಕುರಿತು 

ರಾಜಶೇಖರ ಕುಕ್ಕುಂದಾ ಅವರು ೧೯೬೬ರಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲ್ಲೂಕಿನ 
ಕುಕ್ಕುಂದಾದಲ್ಲಿ ಜನಿಸಿದರು. 

ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್‌ ಕಾಲೇಜಿನಲ್ಲಿ ಸಂಯೋಜಕ 
ಪ್ರಾಧ್ಯಾಪಕರಾಗಿರುವ ಇವರು ಮಕ್ಕಳ ಕವಿಯಾಗಿ ಪ್ರಸಿದ್ಧರು. ಚೆಲುವ-ಚಂದಿರ, 
ಗೋಳಗುಮ್ಮಟ, ಪುಟಾಣಿ ಪ್ರಾಸಗಳು ಇತ್ಯಾದಿ ಕೃತಿಗಳ ಮೂಲಕ ಮಕ್ಕಳಿಗೆ ಮುದ 
ಕೊಟ್ಟವರು. ಪ್ರಸ್ತುತ ಕವನವನ್ನು ಅವರ “ಚೆಲುವ ಚಂದಿರ' ಕವನ ಸಂಕಲನದಿಂದ 
ಆಯ್ದುಕೊಳ್ಳಲಾಗಿದೆ. 


ಅರ್ಥ ತಿಳಿಯಿರಿ 


ಬ ಗ ಯ ಮೂ ಒಗೆದಿದ್ದೆ ಅದರ ಎಡೆಗೆ. 
ಇ) ಬಿತ್ತಿ ಈ) ಕತ್ತಿ 


ಕಿ ಮೇಲುಸಿರು ಸ ಸಃ ನಾ ಓಡುತ್ತಿದ್ದೆ 
ಅ) ಹಿಡಿಯುತ ಆ) ಮಿಡಿಯುತ ಇ) ಬಿಡುತ ಈ) ನೋಡುತ 
ಚ ಆದು ಸಿಟಗೆದ್ದು ಕೆಹರಿತು ಟಾ 
ಆ ಎ ಂ 
ಅ) ಕೈ ಆ) ಮೈ ಇ) ಕಿವಿ ಈ) ಕಾಲು 


ಆ) ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 
೧. ಮಗು ಶಾಲೆಗೆ ಹೇಗೆ ಹೊರಟಿತು) 


PN ಜಮ ಜಟ್‌ ್‌  ್ಹ್ಹ್ಜ್ಜುರರುುತ್ತರ ರ್ವ ್ಯ್ಸು3ಚ್ರ್ಮಸಚ್ರ 
ಣಿ 


ಅ) ಮಾದರಿಯಂತೆ ಕೆಳಗಿನ ಪದಗಳಲ್ಲಿರುವ ಒತ್ತಕ್ಷರಗಳಿಗೆ ವೃತ್ತ ಹಾಕಿ ಗುರುತಿಸಿರಿ. 


ಮಾದರಿ : ಕೆದರಿ 


೧. ನಡೆದಿದ್ದೆ ೨. ಸುಮ್ಮನಿರದೆ 
೩. ಬಿಡಲಿಲ್ಲ ೪. ಕೊಂದಿತ್ತು 


ಇ 


ಆ) ಮಾದರಿಯಂತೆ ಪದಗಳ ಕೊನೆಗೆ "ರೆ' ಅಕ್ಷರ ಬರುವ ಪದಗಳನ್ನು ಬರೆಯಿರಿ 
ಮಾದರಿ : ತೆರೆ 


CNT 
ಇ) ಮೊದಲನೆಯ ಅಕ್ಷರ ಬದಲಿಸಿ ಅರ್ಥವುಳ್ಳ ಪದ ರಚಿಸಿರಿ. 
ಮಾದರಿ: ಮ ಲ ಗು ದ್ರಾ ತೊಲಗು 


ಸ ಎ 2 
ಕೆ } ಹ ದ್ರಾ W 
2 
py ಚ ೨ ನ್‌್‌ 
6 


ಅ) ಯಾವುದಾದರೊಂದು ಸಾಕುಪ್ರಾಣಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 
ಶುಭನುಡಿ 
* ಸಕಲ ಜೀವಿಗಳಲ್ಲಿ ದಯೆ ಇರಲಿ. 


* ಬದುಕು, ಬದುಕಲು ಬಿಡು. 
* ಪ್ರಾಣಿ ಸಂಪತ್ತು ಅಳಿದರೆ, ಪರಿಸರಕ್ಕೆ ಆಪತ್ತು. 


೮. ಬಾಲಕಿಯ ಸಾಹಸ 


ಅಂದು ೨೦೧೩ ಜೂನ್‌ ೧೬. 
ಮುಸ್ಟಂಜೆಂತು ಹೊತ್ತು. ಉತ್ತರಾಖಂಡದ 
ಕೇದಾರನಾಥ ದೇವಾಲಯದ ಪರಿಸರದಲ್ಲಿ 
ಹಿಂದೆಂದೂ ಕಂಡಿರದ ಬೀಕರ ಮುಳೆ. 
ದೇವಾಲಯದೊಳಕ್ಕೆ ನೀರು ನುಗ್ಗಿತ್ತು. ಅಲ್ಲಿಗೆ 
ಪ್ರವಾಸಿಗಳಾಗಿ ಬಂದಿದ್ದ ಜಕ್ತ ಸಮೂಹ 
ದಿಕ್ಕಾಪಾಲಾಗಿ ಹೋಗಿತ್ತು. ದೆಹಲಿಯಿಂದ ಬಂದಿದ್ದ ಮಹಿಕಾ ಗುಪ್ತ ಎಂಬ ಒಂಬತ್ತರ 
Be ಬಾಲಕಿ ಕೇದಾರನಾಥ ದೇವಾಲಯದ ಒಳಗಿದ್ದಳು. ಅವಳ ಅಪ್ಪ, ಅಮ್ಮ 
ಹಾಗೂ ನಾಲ್ಕರ ಹರೆಯದ ತಮ್ಮ ಕಾಣಿಸಲೇ ಇಲ್ಲ. ಮಹಿಕಾ ಗಾಬರಿಯಿಂದ 
ಬೊಬ್ಬರಿದಳು. ಪ್ರವಾಹದ ಗದ್ದಲದಲ್ಲಿ ಅದು ಯಾರಿಗೂ ಕೇಳಿಸಲಿಲ್ಲ. ದೇವಾಲಯದ 
ಸರಳೊಂದನ್ನು ಹಿಡಿದು ಆಕೆ ನೇತಾಡುತ್ತಿದ್ದಳು. 


ಸ್ವಲ್ಪ ಸಮಯದ ಅನಂತರ ಓರ್ವ ಬಾಲಕನ ಚೀತ್ಕಾರ ಕೇಳಿಸಿತು. ಆಕೆ ಕಿವಿಗೊಟ್ಟು 
ಚಕ್ರದ... ಆ ಧ್ವನಿ ಮಹಿಕಾಳ ತಮ್ಮನದು! ಇತು ತ ಆತನನ್ನು ರಭಸದಿಂದ 
ಒಳಕ್ಕೆ ಎಸೆಯಿತು. ಆತನ ಕಾಲು ಕಲ್ಲೊಂದಕ್ಕೆ ಜೋರಾಗಿ ಬಡಿಯಿತು. ಮೂಳೆ ಮುರಿದೇ 


4 
ಹೋಯಿತು. ಮಹಿಕಾಳಿಗೆ ಈಜು ಬರುತ್ತಿರಲಿಲ್ಲ. ಆದರೂ ಧೈರ್ಯಗೆಡದೆ ಅವನತ್ತ ಕೈ 
ಬೀಸಿದಳು. ಆತನನ್ನು ಬಲವಾಗಿ ತನ್ನೆಡೆಗೆ ಸೆಳೆದುಕೊಂಡಳು. ರಭಸವಾಗಿ ಬರುತ್ತಿದ್ದ 
ನೀರು, ಮಣ್ಣು ಅವರ ಮೂಗು ಬಾಯಿಗಳಿಗೆ ನುಗ್ಗುತ್ತಿತ್ತು ಆದರೂ ಅವಳು ಎದೆಗುಂದಲಿಲ್ಲ. 
ತನ್ನ ಪುಟ್ಟ ತಮ್ಮನನ್ನು ರಕ್ಷಿಸುವುದೊ೦ದೇ ಅವಳ ಗುರಿಯಾಗಿತ್ತು. ಸಹಾಯಕ್ಕಾಗಿ 
ಅರಚಾಡಿದಳು. ಯಾರೂ ಹತ್ತಿರ ಸುಳಿಯಲಿಲ್ಲ. ನೀರು ಮತ್ತೂ ಏರುತ್ತಿತ್ತು. 
ರಾತ್ರಿಯಿಡೀ ಮಹಿಕಾ ತನ್ನ ತಮ್ಮನನ್ನು ಅಪ್ಪಿಕೊ೦ಡು ಸರಳನ್ನು ಹಿಡಿದು ಅಲ್ಲೇ 
ಕುಳಿತಿದ್ದಳು. ಹೊಟ್ಟಿಗೆ ಕೊಚ್ಚೆನೀರೇ ಆಹಾರ. ಮತ್ತೂ ಒಂದು ದಿನ ಕಳೆಯಿತು. ಮೂರನೆಯ 
ದಿವಸಕ್ಕೆ ನೀರಿನ ರಭಸ ತಗ್ಗಿತ್ತು. ರಕ್ಷಣಾಪಡೆಯವರೊಂದಿಗೆ ಆಕೆಯ ತಾಯಿ 
ದೇವಾಲಯದೊಳಕ್ಕೆ ಬಂದರು. ತಮ್ಮನನ್ನು ತಬ್ಬಿಕೊಂಡು ಅನ್ನ ನೀರಿಲ್ಲದೆ ನಿತ್ರಾಣ 
ಸ್ಥಿತಿಯಲ್ಲಿ ಗೋಡೆಗೊರಗಿ ಕುಳಿತಿದ್ದ ಮಹಿಕಾಳನ್ನು ಕ೦ಡರು. ಮಕ್ಕಳನ್ನು ಆ ಸ್ಥಿತಿಯಲ್ಲಿ 
ಕಂಡ ತಾಯಿಗೆ ದುಃಖ ಉಮ್ಮಳಿಸಿ ಬಂತು. ಆಕೆ ಇಬ್ಬರನ್ನೂ ಗಟ್ಟಿಯಾಗಿ ತಬ್ಬಿಕೊ೦ಡಳು. 


ಮರುದಿವಸ ಮಹಿಕಾಳ ವೀರಗಾಥೆಯನ್ನು ಪತ್ರಿಕೆ, ದೂರದರ್ಶನ, ರೇಡಿಯೋಗಳು 
ಪ್ರಸಾರ ಮಾಡಿದುವು. ಆಕೆಯ ಶೌರ್ಯವನ್ನು ಮನಗಂಡು ರಾಷ್ಟ್ರಪತಿಯವರು ೨೦೧೪ 
ಜನವರಿ ೨೬ರಂದು "ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ'ಯನ್ನು ಕೊಟ್ಟು ಗೌರವಿಸಿದರು. 
ಇಂದಿನ ಮಕ್ಕಳು ಮುಂದಿನ ಧೀರ ಜನಾಂಗವಾಗಬೇಕೆ೦ಂಬ ಸಂದೇಶವನ್ನು 
ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಸಾರಿದರು. ಇಂತಹ ಸಾಹಸ ಮಾಡಿದ ಮಹಿಕಾ 


ಅ 


ಗುಪ್ತಳನ್ನು ಎಷ್ಟು ಕೊಂಡಾಡಿದರೂ ಸಾಲದು. 


po) 


ಸಾಮರ್ಥ್ಯ - ಸರಳ ಕತೆಗಳನ್ನು ಓದಿ ಪ್ರಶ್ನೆಗಳಿಗೆ ಪದ/ ವಾಕ್ಯಗಳಲ್ಲಿ ಉತ್ತರಿಸುವುದು. 


ಅರ್ಥ ತಿಳಿಯಿರಿ 


ಮುಸಂಜೆ - ಸೂರ್ಯ ಮುಳುಗುವ ಹೊತ್ತು: ಸಮೂಹ - ಗುಂಪು; ಪ್ರವಾಸಿ - 
ಪ್ರಯಾಣಿಕ, ಯಾತ್ರಿಕ ; ಸೆಳೆಯು - ಎಳೆಯು, ಆಕರ್ಷಿಸು ; ಪ್ರವಾಹ - ತುಂಬಿ 
ಹರಿಯುವಿಕೆ ; ಚೀತ್ಕಾರ - ಅರಚುವಿಕೆ, ಬೊಬ್ಬರಿಯುವಿಕೆ ; ಕೊಚ್ಚೆ - ಕೊಳೆತ 
ವಸ್ತು ; ಸಂದೇಶ - ಮಹತ್ವದ ಮಾತು, ವಿಶೇಷ ಸುದ್ದಿ : ನಿತ್ರಾಣ - ಬಲಹೀನ, 


ದುರ್ಬಲ ; ಕೊಂಡಾಡು - ಹೊಗಳು, ಪ್ರಶಂಸೆ ಮಾಡು ; ಎದೆಗುಂದು - 
ಧೈರ್ಯ ಕಳೆದುಕೊಳ್ಳು, ಹೆದರು ; ನನಸು - ಸತ್ಯ, ನಿಜ 


ವಿವರ ತಿಳಿಯಿರಿ 


ಉತ್ತರಾಖಂಡ - ಉತ್ತರ ಭಾರತದ ಒಂದು ರಾಜ್ಯ. 

ಕೇದಾರನಾಥ - ಉತ್ತರಾಖಂಡ ರಾಜ್ಯದಲ್ಲಿರುವ ಪ್ರಸಿದ್ಧ ಶಿವದೇವಾಲಯ. 
ರಕ್ಷಣಾ ಪಡೆ - ಅಪಾಯವಾದಾಗ ಕಾಪಾಡುವ ಸೈನಿಕರ ತಂಡ. 
ಉಮ್ಮಳಿಸು - ಮೇಲೆ ಮೇಲೆ ಬಡು, ಉಕ್ಕಿಬರು. 


ರಾಷ್ಟಪತಿ - ದೇಶದ ಪ್ರಥಮ ಪುಜೆ. 
ವೀರಗಾಥೆ - ವೀರರ ಶೌರ್ಯವನ್ನು ಕುರಿತ ಹಾಡು, ಕಥೆ. 


ಆ) ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. 
. ತಾಯಿ, ಜನನಿ, ತಂದೆ ಅಮ್ಮ ಲ 


ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ, ಅವಮಾನ .................... 
ಸಂತಸ, ದಶಾ ಆನಂದ, ಸಂತೋಷ ಯಯ 


. ಕುಮಾರ, ಕುವರಿ, ಹುಡುಗಿ, ಬಾಲಕಿ ಎಎ 
ಇ) ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 
೧) ಭೀಕರ ಮಳೆ ಬ೦ದಾಗ ಮಹಿಕಾ ಗುಪ್ತ ಎಲ್ಲಿದ್ದಳು? 


ಗಿ ಚಿ ಟಿ ೦ 


ಡೆ 
೩) ನಮ್ಮ ದೇಶದ ಈಗಿನ ರಾಷ್ಟಪತಿಗಳ ಹೆಸರೇನು? 
ಈ) ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ 


೧) ಮಹಿಕಾ ಏಕೆ ಬೊಬ್ಬಿರಿದಳು? 


ಸ 


ಆ) "ನೀರು' ಪದಕ್ಕೆ ಸಂಬಂಧವಿರುವ ಪದಗಳನ್ನು ಬರೆಯಿರಿ. 


ಉದಾ : ನೀರುಇಕೆರೆ 
ಯೋಜನೆ ೨ 
೧. ಶೌರ್ಯ ಪ್ರಶಸ್ತಿ ಪಡೆದ ಮಕ್ಕಳ ಚಿತ್ರಗಳನ್ನು ಸಂಗುಸಿ ಆಕೋಡ ತಯಾರಿಸಿರಿ. 
ಫಿ ೨ 
ಶುಭ ನುಡಿ ಬ ಫ್‌ 
* ಧೈರ್ಯವೇ ಯಶಸ್ಸಿನ 
* ಮೂರ್ತಿ ಚಿಕ್ಕದಾದರೂ ಕೀ ಸೌ 


sk ಹೆಣ್ಣೊಂದು ಕಲಿತರೆ ಸಟ ತೆರೆದಂತೆ. 


AN 


Ke 


ಕ್ರಿ ಬ 
ಈ " 
೯ 


೯. ಕೊಕ್ಕರೆಯ ಪ್ರಾರ್ಥನೆ (ಪದ್ಯ) 


ರಂಗನತಿಟ್ಟು ಬೆಳ್ಳೂರು 
ಮಂಡಗದ್ದೆಗೆ ಹೋಗೋಣ 
ಹಕ್ಕಿಗಳನ್ನು ನೋಡೋಣ 
ಅವುಗಳ ಚಿಲಿಪಿಲಿ ಕೇಳೋಣ 


ಯಾವುದೊ ದೇಶದ ಕೊಕ್ಕರೆ 
ಹಾರಿ ಬರುವುದು ಇಲ್ಲಿಗೆ 
ಕ್ರೀಮು ಪೌಡರ್‌ ಹಚ್ಚೋದಿಲ್ಲ 
ಆದರೂ ಎಷ್ಟು ಬೆಳ್ಳಗೆ! 


ನೀರಿನ ಹತ್ತಿರ ನಿಂತು 
ಮಾಡುತ್ತಿರುವುದು ಏನು? 
ಬೇಡುತ್ತಿದೆ "ಓ ದೇವರೆ 
ಕರುಣಿಸು ಒಳ್ಳೆಯ ಮೀನು” 


- ಎಚ್‌. ಡುಂಡಿರಾಜ್‌ 


ಕ್ಷೇತ್ರ - ಬರೆಯುವುದು 
ಸಾಮರ್ಥ್ಯ - ಸ್ವತಂತ್ರವಾಗಿ ಸರಳ ಪದ ಮತ್ತು ಸರಳ ವಾಕ್ಯಗಳನ್ನು ಬರೆಯುವುದು. 
ಉಕ್ತಲೇಖನ ಬರೆಸುವುದು. 


ಕವಿ-ಕೃತಿ ಕುರಿತು 
ಕುಂದಾಪುರ ತಾಲ್ಲೂಕಿನ ಹಟ್ಟಿಕುದ್ರುವಿನಲ್ಲಿ ೧೯೫೬ರಲ್ಲಿ ಜನಿಸಿದ ಎಚ್‌. 
ಡುಂಡಿರಾಜರು ಕಾರ್ಪೊರೇಷನ್‌ ಬ್ಯಾಂಕ್‌ನಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ 


ಕರ್ತವ್ಯ ನಿರ್ವಹಿಸಿದ್ದಾರೆ. "ಹನಿ ಖಜಾನೆ', "ಡುಂಡಿಮ', “ಆಯದ ಕವನಗಳು', 
“ಕೊರಿಯಪ್ಪನ ಕೊರಿಯೋಗ್ಯಫಿ', "ಹುಡುಕಾಟ', "ಅನಿವಾಸಿಗಳೇ ವಾಸಿ' ಮುಂತಾದ 
ಕೃತಿಗಳನ್ನು ರಚಿಸಿದ್ದಾರೆ. ಹನಿಗವನ, ಇಡಿಗವನ, ಹಾಸ್ಯ ನಾಟಕ, ಲಲಿತ ಪ್ರಬಂಧಗಳಿಗೆ 
ಡುಂಡಿರಾಜರು ಹೆಸರುವಾಸಿಯಾಗಿದ್ದಾರೆ. 

ಪ್ರಸ್ತುತ ಕವನವನ್ನು "ಇಂಚರ ಬಂದಳು ಇಂಚರ' ಎಂಬ ಕವನ ಸಂಕಲನದಿಂದ 
ಆಯ್ದುಕೊಳ್ಳಲಾಗಿದೆ. 


ಅರ್ಥ ತಿಳಿಯಿರಿ KK N 
ಕರುಣಿಸು - ಮರುಕದಿಂದ ನೀಡು, ದಯಪಾಲಿಸು 0 


ವಿವರ ತಿಳಿಯಿರಿ 


ರಂಗನತಿಟ್ಟು - ಮಂಡ್ಯ ಜಿಲ್ಲೆಯಲ್ಲಿರುವ ಪಕ್ಷಿಧಾಮ 
ಮಂಡ್ಯ ಜಿಲ್ಲೆಯ ಮದ್ದೂರು ತಾಲ್ಲೂಕಿನಲ್ಲಿರುವ ಬೆಳ್ಳೂರು. 
"ಕೊಕ್ಕರೆ ಬೆಳ್ಳೂರು' ಎಂದೇ ಪ್ರಸಿದ್ಧವಾಗಿದೆ. ಇಲ್ಲಿ ಪಕ್ಷಿಧಾಮವಿದೆ. 
ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಮಂಡಗದ್ದೆಯಲ್ಲೂ ಪಕ್ಷಿಧಾಮವಿದೆ. 


ಹಕ್ಕಿಗಳ ಕೂಗು 


ವಂಶಾಭಿವೃದ್ಧಿಗಾಗಿ ಚೀತ ಚತ ಸ್ಥಳಗಳಿಂದ ಪಕ್ಷಿಗಳು ವಲಸೆ 
ಬಂದು ತಾತ್ಕಾಲಿಕವಾಗಿ ನೆಲೆಸುವ ಸ್ಥಳ 


ಅ) ಪ್ರಾಸಪದಗಳನ್ನು ಓದಿರಿ ಮತ್ತು ಬರೆಯಿರಿ. 
ಹೋಗೋಣ -“ನೋಡೋಣ .[|[([ಫ್ಹ್ನುುಷುೂಷೂಘೂಘೂೂೂಟಾ 


ಇಲ್ಲಿಗೆ - ಬೆಳ್ಳಗೆ ಬಾಸ ಬಾ ಚ ಜಾಜರಾಯಾಾಃ 
ಏನು-ಮೀನು ೮ ಂಐ೪ಉ.೨೦ಯ೪೮೪್ಮ್ಮ್ರ್ಮುುಷಷಷಷೂಷೂೂಟೂಟಹಕ ಕ 


ಇ 


ಆ) ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿರಿ.. 


ಯಾವುದೋ ದೇಶದ ಮ 
ಲ ್‌್ಪ್ಷ್ಮ್ಮಚ ಇಲ್ಲಿಗೆ 
oe LS 
IRON, ಬೆಳ್ಳಗೆ 
ಇ) ಪಕ್ಷಿಗಳಿಗೆ ತಕ್ಕಂತೆ ಕೂಗನ್ನು ಹೊಂದಿಸಿ ಬರೆಯಿರಿ. 
ಅ) ಕೋಳಿ OE ತ ಜಾ ಸ ಹಾನಿ ನಿಸಾ ಸಾಜಾ 
ಆ) ಕಾಗೆ ಗುಟುರಹುಟಿಡ ಸ ಸಮಾಃ ಲಿ ಹ 
ಇ) ಗುಬ್ಬ ಕಾ... ಕಾ... ಮಿ ಮ 
ಈ) ಕೋಗಿಲೆ ಚೇಂವ್‌... ಲ್ಲ | Re ನನಾ 
ಉ) ಪಾರಿವಾಳ ಕೊಕ್ಕೊಕ್ಕೋ- € dd 
ಈ) ಕೊಟ್ಟಿರುವ ವಾಕ್ಯಗಳಲ್ಲಿ ಗೆರೆ ಎಳೆದ ಅಕ್ಷರಗಳನ್ನು ಸರಿಪಡಿಸಿ ಬರೆಯಿರಿ. 


೧. ಅಕ್ಕಿಗಳ ಚಿಲಿಪಿಲಿ ಕೇಲೋಣಿ) 


ಉ) ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ತುಂಬಿರಿ. 


೧. ಇಂಪಾಗಿ ಹಾಡುವ ಪಕ್ಷಿ ರ ್‌ ಲ ಉಲ್‌ 


id 
೨. ರಾತ್ರಿಯಲ್ಲಿ ಕೂಗುವ ಪಕ್ರಿ ಟಾ 
೩. ನೃತ್ಯ ಮಾಡುವ ಪಕ್ಷಿ... 
೪. ಸುಂದರವಾಗಿ ಗೂಡು ಹೆಣೆಯುವ ಪಕ್ಷಿ... 
(ನವಿಲು, ಗಿಳಿ, ಕೋಗಿಲೆ, ಗೂಬೆ, ಗೀಜಗ) 
ಊ) ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 


೧. ಪಕ್ಷಿಗಳು ಹೇಗೆ ಶಬ್ದ ಮಾಡುತ್ತವೆ? 


ಅ) ಕೊಟ್ಟಿರುವ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ. 
ಉದಾ : ಉಮಾ ಊಟ ಮಾಡಿದಳು. 


ಆ) ಕೊಟ್ಟಿರುವ ಪದಗಳನ್ನು ಬಳಸಿ ಕವಿತೆ ಪೂರ್ಣಗೊಳಿಸಿರಿ. 
(ನಕ್ಕು, ಅಟ್ಟ, ಎತ್ತಿ, ಕದ್ದು) 
ನಮ್ಮ ಪುಟ್ಟ ಎಂಥ ದಿಟ್ಟ 

ತಟ್ಟೆ ಹಿಡಿದು ಹೊರಟು ಬಿಟ್ಟ 


ಮ ಹತ್ತಿ ಬಿಟ್ಟ ು 
ಡಬ್ಬಿಯನ್ನು ತೆರೆದು ಬಿಟ್ಟ KY 


ಅ 
ಜಟಾ ಉಂಡೆ.ತಿಂದು ಬಿಟ 
ಡಬ್ಬಿ ತಟ್‌ 


ಅಮ ಬಂದೆ ಚ ೧ ಬಿಟ 


WL Re 
ಅ) ಶಿಕ್ಷಕರ ಸಹಾಯದಿಂದ ಪಕ್ಷಿಧಾಮಗಳ ಹೆಸರನ್ನು ಪಟ್ಟಿ ಮಾಡಿ, ಅವುಗಳ ಬಗ್ಗೆ 
ತಿಳಿಯಿರಿ. 


ಆ) ಹಕ್ಕಿಗಳ ಗರಿಗಳನ್ನು ಸಂಗ್ರಹಿಸಿ, ಅಂಟಿಸಿ ಕೋಶ ತಯಾರಿಸಿರಿ. 


ಶುಭನುಡಿ 
* ದೇಶ ಸುತ್ತು. ಕೋಶ ಓದು. 
* ಪ್ರಾಣಿಗಳಲ್ಲಿ ದಯೆಯಿರಲಿ. 


ನಿನ್ನ ಹೆಸರೇನು ಪುಟ್ಟ? 


: ಕಾವ 


ಸ 

ಸು 

ಹ ವ ಲ 

* 
3 


೧೦. ಆರೋಗ್ಯ ಭಾಗ್ಯ 


: ಏನು ತೊಂದರೆ ಕಾವ್ಯ? 

: ಡಾಕ್ಟರ್‌, ನಿನ್ನೆಯಿಂದ ಹೊಟ್ಟೆ ನೋಯುತ್ತಿದೆ. ಶಾಲೆಗೂ ಹೋಗಿಲ್ಲ. 

: ಹೌದಾ... ಅದಕ್ಕೆ ಯಾಕೆ ಚಿಂತೆ? ಓ! ಇದ್ಯಾರು ನಿನ್ನ ಅಮ್ಮನಾ? 

: ಹೌದು ಡಾಕ್ಟರ್‌. 

: ಸರಿ, ನಿನ್ನೆ ಏನೇನು ತಿಂದಿದ್ದೆ ಹೇಳ್ತೀಯಾ? 

: ನಿನ್ನೆ ಬೆಳಗ್ಗೆ ಇಡ್ಲಿ ಚಟ್ಟಿ. ಮಧ್ಯಾಹ್ನ ಮೊಸರನ್ನ. ಮತ್ತೆ ರಾತ್ರಿ ಅನ್ನ ಸಾಂಬಾರ್‌ 


ಊಟ ಮಾಡಿದ್ದೆ ಸರ್ತ್‌ 


ಆಯ್ತು ನಿಮ್ಮ ಮನೆಗೆ ಕುಡಿಯುವ ನೀರನ್ನು ಎಲ್ಲಿಂದ ತರುತ್ತೀರಿ? 


: ಮನೆಯ ಮುಂದೆ ಸಾರ್ವಜನಿಕ ನಲ್ಲಿ ಇದೆ. ಅಲ್ಲಿಂದ ನೀರು ತರುತ್ತೇವೆ 
ಸರ್‌. 
ಡಾಕ್ಟರ್‌ : ಅದನ್ನು ಹಾಗೆಯೇ ಕುಡಿಯಲು ಬಳಸುತ್ತೀರ? 


ಅಮ್ಮ : ಇಲ್ರೀ ಸಾಯೇಬ ಕುದಿಸಿ ಆರಿಸಿದ ನ೦ತರಾನೇ ಮಕ್ಳಿಗೆ ಕುಡಿಯಾಕ್‌ 
ಕೊಡ್ತೀವಿ. 


ಡಾಕ್ಟರ್‌ : ನಿಮ್ಮ ಮನೆಯ ಸುತ್ತಲಿನ ವಾತಾವರಣ ಹೇಗಿದೆ? 


ಕಾವ : ತುಂಬಾ ಗಲೀಜಾಗಿತ್ತು. ಮನೆಯ ಮುಂದಿನ ಚರಂಡಿ ಕಟ್ಟಕೊಂಡಿತ್ತು. 
ಅಪ್ಪನೇ ಕಟ್ಟಿಕೊಂಡ ಚರಂಡಿಯನ್ನು ಆಗಾಗ ಬಿಡಿಸಿ ಸ್ವಚ್ಛ ಮಾಡುತ್ತಿರುತ್ತಾರೆ. 
ಎಲ್ಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುತ್ತಾರೆ. ನಾವೆಲ್ಲರೂ ಸೇರಿ ಮನೆಯ 
ಸುತ್ತಮುತ್ತ ಸ್ವಚ್ಛ ಮಾಡುತ್ತಿರುತ್ತೇವೆ. 

ಡಾಕ್ಟರ್‌ : ಮನೆಯೊಳಗೆ ಗಾಳಿ ಬೆಳಕು ಸಾಕಷ್ಟು ಬರುತ್ತದೆಯೇ? 


ಕಾವ : ಹೌದು ಸರ್‌. ನಮ್ಮ ಮನೆಯೊಳಗೆ ಗಾಳಿ. ಹಾಗು ಬೆಳಕು ಚೆನ್ನಾಗಿಯೇ 
ಬರುತದೆ. 


ಡಾಕ್ಟರ್‌ : ಮನೆಯೊಳಗೆ ಸ್ವಚ್ಛವಾಗಿದೆಯೇ? 
: ಪ್ರತಿದಿನ ಮನೆಯ ಒಳಭಾಗವನ್ನು ನಾವು ಸ್ವಚ್ಛಗೊಳಿಸುತ್ತೇವೆ. 


ಡಾಕ್ಟರ್‌ : ಸರಿ. ಹೊಟ್ಟೆನೋವು, ಇದ್ದರೂ ಸಮಾಧಾನದಿಂದ ನನ್ನ ಪ್ರಶ್ನೆಗಳಿಗೆ 


ಉತ್ತರಿಸಿದ್ದೀಯ. ನೀನು ಜಾಣೆ... ಈಗ ನಿನ್ನ 
ಪರೀಕ್ಷೆ ಮಾಡೋಣವೇ? ಎಲ್ಲಿ ಬಾಯಿ ತೆರೆ.. 
ನಾಲಗೆ ಹೊರಗೆ ಹಾಕು.. ಹ್ಞಾಂ.. ಈಗ ನಿನ್ನ 
ಕಣ್ಣು ನೋಡುವೆ.. ಆಯ್ತು.. ಈಗ 
ದೀರ್ಫ್ಥವಾಗಿ ನಾಲ್ಕಾರು ಬಾರಿ ಉಸಿರಾಡು. 


(ಕಾವ್ಯ ಡಾಕ್ಟರ್‌ ಸೂಚನೆಗಳನ್ನು ಪಾಲಿಸುವಳು) 
ಸರಿ ಆಯ್ತು ಬಿಡು, ಹೆದರಬೇಡ. ಈಗ ಇನ್ನೊಂದೆರಡು 
ಪಶ್ನೆಗಳಿಗೆ ಉತ್ತರಿಸುತ್ತೀಯಾ? 
ಕಾವ್ಯ : ಸರ್‌, ನನಗೆ ಏನಾಗಿದೆ? ತುಂಬಾ 
ಭಯವಾಗುತ್ತಿದೆ. 


ಡು 
ಡಾಕ್ಟರ್‌ : ಪಟ್ಟಿ ಹೆದರಬೇಡ. ನೋಡು, ನಿನ್ನ ಮನೆ ಒಳಗೆ ಮತ್ತು ಹೊರಗೆ ಸ್ವಚ್ಛವಾಗಿದೆ. 
ನೀವು ಕುದಿಸಿ ಆರಿಸಿದ ನೀರನ್ನು ಕುಡಿಯುತ್ತಿದ್ದೀರಿ. ನಿನ್ನೆ ಸೇವಿಸಿದ್ದೆಲ್ಲವೂ 
ಒಳ್ಳೆಯ ಆಹಾರವೇ ಆಗಿದೆ. ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ 
ಧರಿಸಿ ಬ೦ದಿದ್ದೀಯ. ನಿನ್ನ ಕೈಕಾಲಿನ ಉಗುರುಗಳು ಸ್ಚಚ್ಛವಾಗಿವೆ. 
ಕಾವ್ಯ : ಮತ್ತೆ. ನನಗೆ ಹೊಟ್ಟೆನೋವು ಹೇಗೆ ಬಂತು ಸರ್‌? 
ಡಾಕ್ಟರ್‌ : ಹ್ಞಾಂ ಜಾಣೆ. ಅದನ್ನೇ ನಾವು ಈಗ ತಿಳಿದುಕೊಳ್ಳಬೇಕು. ನಿನ್ನ ನಿತ್ಯದ 
ಆಹಾರವಲ್ಲದೆ ಮತ್ತೆ ಏನಾದರೂ ತಿಂದೆಯಾ? ನೆನಪು ಮಾಡಿಕೊಂಡು 
ಹೇಳು? 


ಕಾವ : ಅದೂ... ಅದು... ಸರ್‌. 
ಡಾಕ್ಟರ್‌ : ಯಾಕೆ? ಯಾಕೆ ಭಯ9 


ಕಾವ : ನಿನ್ನೆ ಬೆಳೆಗ್ಗೆ ಶಾಲೆಯ ಹೊರಗೆ ಮಾರುತ್ತಿದ್ದ ಕರಿದ ತಿಂಡಿಯನ್ನು ತಿಂದಿದ್ದೆ. 
ಅಮ್ಮ ಬೈಯುತ್ತಾಳೆಂತ ಹೇಳಿರಲಿಲ್ಲ. 


ಡಾಕ್ಟರ್‌ : ನೋಡಿದೆಯಾ.. ನಿನ್ನ ಹೊಟ್ಟೆನೋವಿಗೆ ಕಾರಣ ನಿನ್ನ ಬಳಿಯೇ ಇದೆ. ರಸ್ತೆ 
ಬದಿಯಲ್ಲಿ ಮಾರುವ. ತಿಂಡಿ. ತಿನಿಸುಗಳನ್ನು ತಿನ್ನಬಾರದೆಂದು ನೀನು 
ಓದಿದ್ದೀಯಲ್ಲವೇ. ಅಂತಹ "ಆಹಾರ ಪದಾರ್ಥಗಳ ಮೇಲೆ ಧೂಳು 
ಕೂತಿರುತ್ತದೆ. ನೊಣ, 'ಸೊಳ್ಳೆಯಂತಹ ಕ್ರಿಮಿಕೀಟಗಳಿಂದ ಇವು 
ಮಲಿನಗೊಂಡಿರುತ್ತವೆ. ಈಗ ಈ ಔಷಧಿಯನ್ನು ಎರಡು ದಿನ ಸೇವಿಸು. 
ಮುಂದೆ ಯಾವತ್ತೂ ರಸ್ತೆ ಬದಿಯ ತಿಂಡಿ ತಿನಿಸುಗಳನ್ನು ತಿನ್ನಬೇಡ. 
ಅದು ನಿನ್ನ ಹೊಟ್ಟೆಗೆ ಹೊಂದೋದಿಲ್ಲ; ತಿಳೀತಾ? 

ಕಾವ್ಯ : ಅಬ್ಬಾ! ನನಗೆ ಈಗ ಸಮಾಧಾನವಾಯಿತು. ಎಲ್ಲಿ ಇಂಜೆಕ್ಷನ್‌ ಕೊಡುತ್ತೀರೋ 
ಎಂದು ಹೆದರಿದ್ದೆ. ಇನ್ನು ಮುಂದೆ ಹಾಗೆ ಮಾಡೊಲ್ಲ ಸರ್‌. 


ಅಮ್ಮ : ನೀವೇ ಬುದ್ಧಿ ಹೇಳಿ ಚಲೋ ಮಾಡಿದಿರಿ ಸಾಹೇಬ್ರ ನಮ್ಮ ಮಾತೇ 
ಕೇಳಾಕಿಲ್ಲ ಅಂತೀನಿ. 


ಡಾಕ್ಟರ್‌ : ಆಯ್ತಮ್ಮ ಹೋಗಿ ಬನ್ನಿ. 


ಕ್ಷೇತ್ರ - ಆಲಿಸುವುದು 


ಸಾಮರ್ಥ್ಯ - ಪರಿಚಿತ ಸನ್ನಿವೇಶಗಳಲ್ಲಿ ಸಂಭಾಷಣೆಯನ್ನು ಅರ್ಥೈಸಿಕೊಳ್ಳುವುದು 


ಅರ್ಥ ತಿಳಿಯಿರಿ 
ಚಿಂತೆ - ಯೋಚನೆ, ಕಳವಳ; ಚರಂಡಿ - ಗಟಾರ, ಮೋರಿ; ಮಲಿನ - ಕೊಳೆ, 
ಹೊಲಸು 


ವಿವರ ತಿಳಿಯಿರಿ 
ಸಾರ್ವಜನಿಕ - 


ವಾತಾವರಣ - 


ಆ) ಈ ವಾಕ್ಯಗಳಲ್ಲಿ ತಪ್ಪಾಗಿರುವ ಅಂಶಗಳನ್ನು ಗುರುತಿಸಿ, ಸರಿಪಡಿಸಿ ಬರೆಯಿರಿ. 
೧. ಮಧ್ಯಾಹ್ನ ಇಡ್ಲಿ ಚಟ್ಟಿ. 


೩. ನಿನ್ನೆ ನೀನು ಸೇವಿಸಿದ್ದೆಲ್ಲವೂ ಒಳ್ಳೆಯ ಆಹಾರವಲ್ಲ. 


“ಟ್ಟ 
i 
ಶಿ 


ಇ) ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 


೧. ಯಾರಿಗೆ ಹೊಟ್ಟೆ ನೋವು ಬಂದಿತ್ತು? 


ಅ) ಮಾದರಿಯಂತೆ ಪದ ಬದಲಾಯಿಸಿ ಬರೆಯಿರಿ. 
ಮಾದರಿ : ತಿಂದಿದೆ ತಿಂದಿಲ್ಲ 


ಆ) ಮಾದರಿಯಂತೆ ಬರೆಯಿರಿ. 
ಮಾದರಿ : ಕೊಡ್ತೀವಿ — ಕೊಡುತ್ತೇವೆ. 


ಯೋಜನೆ 


* ರೈಲ್ವೆ/ಬಸ್‌ ನಿಲ್ದಾಣದಲ್ಲಿ ಟಿಕೆಟ್‌ ಕೊಡುವವರ ಜೊತೆ ನಡೆಯಬಹುದಾದ 
ಸಂಭಾಷಣೆಯನ್ನು ನಿಮ್ಮ ಸ್ನೇಹಿತರ ಸಹಾಯದೊಂದಿಗೆ ಬರೆಯಿರಿ. 


ಶುಭನುಡಿ 
* ಅತಿಯಾದರೆ ಅಮೃತವೂ ವಿಷವಾಗುವುದು. 
* ರುಚೆಗಿಂತಲೂ ಶುಚಿ ಮುಖ್ಯ 
ಉಪ್ಪಿಗಿ೦ತ ರುಚಿಯಿಲ್ಲ. 


೧೧. ಮಸಾಲೆ ದೋಸೆ (ಪದ್ಯ) 


ದೋಸೆ ದೋಸೆ ಮಸಾಲೆ ದೋಸೆ 

ಹೆಂಚಿನ ಮೇಲೆ ಚುಂಯ್‌ ಚುಂಯ್‌ ದೋಸೆ 
ಅಮ್ಮನು ಹುಯ್ಯುವ ಹೂವಿನ ದೋಸೆ 
ಅಚ್ಚುಮೆಚ್ಚಿನ ತುಪ್ಪದ ದೋಸೆ 


ಹಿಟ್ಟನು ಸೌಟಲಿ ಸರ್ರನೆ ಹುಯ್ಯಲು 
ಕರ್ರನೆ ಹೆ೦ಚಲಿ ಬೆಳ್ಳಿಯ ದೋಸೆ 
ಕಂಡರೆ ಕುಣಿವುದು ಅಪ್ಪನ ಮೀಸೆ 
ತಂಗಿಗು ನನಗು ಬಲು ಆಸೆ 


ಮಿರುಗುವ ಬಿಸಿಬಿಸಿ ಪಲ್ಯದ ದೋಸೆ 
ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ 
ಘಮಘಮ ಪರಿಮಳ ಸೂಸುವ :ದೋಸೆ 
ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ 
ಇಷ್ಟ ಪಟ್ಟು ಎಷ್ಟೇ ತಿಂದರು 
ಇಷ್ಟ ತೀರದ ಪುಷ್ಟಿಯ ದೋಸೆ 
ಹೊಟ್ಟೆ ಮೀರಿ ಬಕಬಕ ತಿಂದರೆ 
ಅರಗದೆ ಕರಗದೆ ಕಾಡುವ ದೋಸೆ 


ಟಿ.ಎಸ್‌. ನಾಗರಾಜ ಸೆಟ್ಟ 


ಕ್ಷೇತ್ರ - ಆಲಿಸುವುದು 
ಸಾಮರ್ಥ್ಯ - ಪ್ರಾಸಪದ್ಯ, ಹಾಡು ಮತ್ತು ಸರಳ ಕಥೆಗಳನ್ನು ಗಟ್ಟಿಯಾಗಿ ಓದುವುದು. 


ಕವಿ-ಕೃತಿ ಕುರಿತು 

ಪ್ರೊ. ಟಿ. ಎಸ್‌. ನಾಗಾರಾಜ ಸೆಟ್ಟಿಯವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಾಕವೇಲು 
ಗ್ರಾಮದಲ್ಲಿ ೧೯೫೧ರಲ್ಲಿ ಜನಿಸಿದರು. ತಿಪಟೂರಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ 
ಸಲ್ಲಿಸಿ, ನಿವೃತ್ತಿ ಹೊಂದಿರುವ ಶ್ರೀಯುತರು ಮಕ್ಕಳ ಸಾಹಿತ್ಯಕ್ಕಾಗಿ ಬದುಕನ್ನೇ 
ಮುಡುಪಾಗಿಟ್ಟವರು. ತಮ್ಮ "ನಿರ್ಮಲ ಪ್ರಕಾಶನ'ದ ಮೂಲಕ ವಿವಿಧ ಲೇಖಕರ 
ಐವತ್ತಕ್ಕೂ ಹೆಚ್ಚು ಮಕ್ಕಳ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇವರ "ನವಿಲು. ಗರಿ' ಕೃತಿಗೆ 
ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಕವನವನ್ನು “ನವಿಲು ಗರಿ' 
ಕೃತಿಯಿ೦ದ ಆಯ್ದುಕೊಳ್ಳಲಾಗಿದೆ. 


ಅರ್ಥ ತಿಳಿಯಿರಿ ೪ ಮ್‌ 
ಹುಯ್ಯು - ಎರೆಯು, ಹೊಯ್ಯು ಕಠ್ರನೆ.- ಕ 

ಸೂಸು - ಬೀರು, ಹರಡು; ಪುಷ್ಟಿ ಕಾಡು - ಪೀಡಿಸು, ತೊಂದರೆ 
ಕೊಡು; ಪಲ್ಯ - ಕಾಯಿಪಲ್ಲೆ; ಪರಿಮಳ: - ಸುವಾಸನೆ, ಕಂಪು; ದುಂಡನೆ - 


ವೃತ್ತಾಕಾರ, ವರ್ತುಲ; ಅರಗು -.ಪಚ 


ಪೂಸು - ಹಚ್ಚು, ಲೇಪಿಸು; 


ಅ) ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 
೧. ದೋಸೆ ಚುಂಯ್‌ ಚುಂಯ್‌ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ? 


ಟ್ಟ 
ಬತ್ತ 
| 


೪. ದೋಸೆ ಕರಗದೆ ಕಾಡುವುದು ಯಾವಾಗ? 


ಆ) ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಆರಿಸಿ ತುಂಬಿರಿ. 
೧. ಹಿಟ್ಟನು ಸೌಟಲಿ .......... ಹೊಯ್ಯಲು 


ಅ) ಕರ್ರನೆ... ಆ) ಭರನೆ ಇ)ಸರನೆ ಈ) ಜರ್ರನೆ 


0 


೨, ಮೇಲೊಂದಿಷ್ಟು.............. ಪೂಸೆ 
ಅ) ಎಣ್ಣೆಯ ಆ) ಬೆಣ್ಣೆಯ ಇ) ತುಪವ ಈ) ಶಾಲು. 
೩. ಮೆಲ್ಲನೆ ಮೆಲ್ಲುವ................ ದೋಸೆ ಸೌ 


ಅ) ದುಂಡನೆ ಆ) ಉದ್ದನೆ SN ಸಣ್ಣನೆ 
ES! ತೀರದ ಪು ಹ್ತ ನಳ 


ಅ) ನಷ್ಟ. ಆ) ಕಷ್ಟ ಇ) ಇಷ್ಟ ಈ) ಪುಷ್ಪ 
ಇ) ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚನೆ ಮಾಡಿರಿ 


೧. ಪುರಿಮಳ ೬ ಮಟ ಮ PN NN 
೨ ಅಚ್ಚುಮೆಚ್ಚು O CN ೋ ೌೋೌೋೊೋೊ್‌?ಲ ಲ ್ಹಕ್ಸ್ಮಫ ತದ 


ಗೆ 


ಭಾಷಾ ಚಟುವಟಕ್ಕ] ಕ್ರ 
4 ಇ 


ಅ) ಕೆಳಗಿನ ಪದಗಳಿಗೆ ನಕಾರಾತ್ಮಕ ರೂಪ ಕೊಡಿರಿ. 
ಮಾದರಿ : ಅರಗಿತು -- ಅರಗಲಿಲ್ಲ 


ಆ) ಮಾದರಿಯಂತೆ ಕೆಳಗಿನ ಪದಗಳಿಗೆ ಇರುವ ಭಿನ್ನ ಅರ್ಥಗಳನ್ನು ಬರೆಯಿರಿ. 
ಮಾದರಿ : ಕಳೆ - ಕಾಂತಿ / ಕಸ 


So ಾಾರಾೀತಃ 
Eo 2 ಲ ಚಚ € 
೩. ಕಾಡು Padded ತೆ 


ಆ) ಮಾದರಿಯಂತೆ ಕೆಳಗಿನ ಪದಗಳ ಅಕೃತ ಡಿ ತಿಸಿರಿ. 
ಮಾದರಿ : ಕೊಡು - ದ್‌ ಕ) — ಕೊಂಬು 


ಇ ತ್ಮ ಇ ರ ಲ ಲ್ಸ್‌ ಆ SS 


a] | [eT | [sf 
UL, 
ಲ] ಜ|] 
& (| 
1888280 


KB 


೧ಎ 


ವ 


ಲಿರುವ ಪದಗಳನ್ನು ಆಯ್ತು 


[se] 


[)) 


6. 
[2] 


ಕ 


ಸುಳಿವುಗಳನು ಆಧರಿಸಿ ಆವರಣದ 


ಪೂರ್ಣಗೊಳಿಸಿರಿ 


KM % 


ಉ) ಕೊಟ್ಟಿರುವ 
ಪದಬಂಧ 


೯ 


ಎಡದಿಂದ ಬಲಕ್ಕೆ ಮೇಲಿನಿಂದ ಕೆಳಕ್ಕೆ 

೧. ಪುಷ್ಪದ ಇನ್ನೊಂದು ಹೆಸರು (೨) ೨. ಗಿಡವಲ್ಲದ್ದು (೨) 

೩. ಸಾಮಾನ್ಯ ರಜಾದಿನ (೪) ೪. ಈ ದೇಶದಲ್ಲಿ ಇಲ್ಲದಿದ್ದರೆ? (೩) 

೭. ಬಾಣದ ಹೆಸರು ಗೊತ್ತಾ? (೨) ೫. ಗಾಯವಾದರೆ ಸುರಿಯುತ್ತದೆ 
(೨) ೬. ಗಾಂಧೀಜಿಯವರನ್ನು ದೇಶ 


೮. ಕಾಶ್ಮೀರದ ಜನಪ್ರಿಯ ಹಣ್ಣು (೨) ಗುರುತಿಸಿದ್ದು ಹೀಗೆ (೪) 


ಜ| 


, ತಾಯಿಯ ಮನೆ ಇದು (ಬ) 
(ರಾಷ್ಟ್ರಪಿತ, ತವರು, ಸೇಬು, ಸುಮ, ವಿದೇಶ, ಮರ, ರವಿವಾರ, ಶರ, ರಕ್ತ) 
WAAR! 


ಯೋಜನೆ 4 


ಬ 1 


ಅ) ನಿಮಗೆ ಇಷ್ಟವಾದ ತಿಂಡಿ ತಿನಿಸುಗಳ ಪಟ್ಟ ಮಾಡಿರಿ. 
ಆ) ವಿವಿಧ ಬಗೆಯ ದೋಸೆಗಳ ಹೆಸರುಗಳನ್ನು ಬರೆಯಿರಿ. 
ಶುಭನುಡಿ 


ಸ ಆರೋಗ್ಯವೇ ಭಾಗ್ಯ 
* ಊಟ ಬಲ್ಲವನಿಗೆ. ರೋಗವಿಲ್ಲ, ಮಾತುಬಲ್ಲವನಿಗೆ ಜಗಳವಿಲ್ಲ. 
* ಮಿತ ಆಹಾರ, ಹಿತ ವಿಹಾರ 


೧೨. ಕರುಣೆಯ ಹಾದಿ 


ಆ ಹುಡುಗ ಜನಿಸಿದ್ದು ಬಂಗಾಳದ ಕಟಕ್‌ನಲ್ಲಿ. ಜಾನಕಿನಾಥ ಬೋಸ್‌ ಹಾಗೂ 
ಪ್ರಭಾವತಿದೇವಿ ಅವರ ಒಂಬತ್ತನೆಯ ಪುತ್ರ. ಒಂದು ದಿನ ತಾಯಿ ಮಗನ ಕೊಠಡಿಗೆ 
ಬಂದಾಗ ಆಶ್ಚರ್ಯ ಕಾದಿತ್ತು! ಅವನ ಕಪಾಟಿನಿಂದ ಇರುವೆಗಳು ಸಾಲುಸಾಲಾಗಿ 
ಹರಿದು ಬರುತ್ತಿದ್ದವು. ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ರೊಟ್ಟಿಗಳಿದ್ದವು. 
ಅವನ್ನು ಅಲ್ಲಿ ಮುಚ್ಚಿಡುವ ಅಗತ್ಯ ಏನಿತ್ತು? ಎಂದು ತಾಯಿ ಯೋಚಿಸಿದಳು. ಮಗ 
ಬಂದ ಮೇಲೆ ಕೇಳಿದರಾಯಿತು ಅಂದುಕೊಂಡಳು. ಶಾಲೆಯಿಂದ. ಬಂದ ಮೇಲೆ 
ಮಗನನ್ನು ಕೇಳಿದಳು. 

“ಮಗೂ, ನೀನು ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿದ್ದೆ?” 

ಆಗ ಮಗ ಅಳುತ್ತಾ “ಅಮ್ಮಾ ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ. ತೆಗೆದು 
ಎಸೆದುಬಿಡು” ಎಂದು ಹೇಳಿದನು. ಮಗ ಅಳುತ್ತಿರುವುದನ್ನು ಕಂಡು ತಾಯಿಯ ಮನಸ್ಸು 
ಮರುಗಿತು. 

“ಮಗು ಏಕೆ ಅಳುತ್ತಿರುವೆ?” ಎಂದು ಕೇಳಿದರು. ಆಗ ಮಗ, “ಅಮ್ಮಾ ಪ್ರತಿದಿನ 
ನನ್ನ ಊಟದಿಂದ ರೊಟ್ಟಿ ಜಸ ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದ್ದೆ. ಆದರೆ ಈ ಎರಡು 


ಶಕ 


ಕ್ರ k 
೯ 


ದಿನಗಳಿಂದ ಆ ಜಾಗದಲ್ಲಿ ಅವಳು ಕಾಣಿಸಲಿಲ್ಲ. ಇನ್ನು ಕಾಣಿಸುವ ಯಾವ ಲಕ್ಷಣವೂ 
ಇಲ್ಲ” ಎಂದು ಹೇಳುವಾಗ ಅವನ ಗ೦ಟಲು ಕಟ್ಟಿತು. ಮಗನ ಮಾತನ್ನು ಕೇಳಿದ 
ತಾಯಿಯ ಹೃದಯ ತುಂಬಿ ಬಂತು. ಬಡವರ ಕಷ್ಟಕ್ಕೆ ಸ್ಪಂದಿಸುವ ನಿನ್ನಂತಹ ಕರುಣಾಮಯಿ 
ಮಗನನ್ನು ಪಡೆದ ನಾನೇ ಧನ್ಯ ಎಂದುಕೊಂಡು ಸಂತೋಷಪಟ್ಟಳು. “ಕೀರ್ತಿವಂತನಾಗಿ 
ಬಾಳು” ಎಂದು ಮನಸಾರೆ ಹರಸಿದಳು. 


ಅದೇ ಬಾಲಕ ಮುಂದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು. 
ಬ್ರಿಟಿಷರ ಕೈಯಲ್ಲಿ ಸಿಲುಕಿದ ಭಾರತಮಾತೆಯ ಪರಿಸ್ಥಿತಿಯನ್ನು ಕಂಡು ಅವರ ಹೃದಯ 
ಮರುಗಿತು. ಶತ್ರುವನ್ನು ಸದೆಬಡಿಯಲು ಕ್ರಾಂತಿಯ ಮಾರ್ಗವನ್ನು ಅನುಸರಿಸಿದರು. 
ಹೂವಿನಂತೆ ಮೃದುವಾದ ಅವರ ಮನಸ್ಸು ವಜ್ರದಂತೆ ಕಠಿಣವಾಗಲೂ 
ಬಲ್ಲುದು ಎಂಬುದನ್ನು ಸಾಧಿಸಿ ತೋರಿಸಿದರು. ವಿದೇಶದಲ್ಲಿ 
ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯ ಕಟ್ಟಿದರು. ಅವರೇ ನಮ್ಮ ಧೀರನಾಯಕ 
“ಸುಭಾಷ್‌ ಚ೦ದ್ರಬೋಸ್‌.' 


(ಸಂಗ್ರಹ) 


ಕ್ಷೇತ್ರ - ಆಲಿಸುವುದು 
ಸಾಮರ್ಥ್ಯ - ಆಲಿಸಿದ ಅನಂತರ ಯಾರು? ಯಾವಾಗ ? ಎಲ್ಲಿ? ಏನು? ಪ್ರಶ್ನೆಗಳಿಗೆ 
ಉತ್ತರಿಸುವುದು. 


ಅರ್ಥ ತಿಳಿಯಿರಿ 
ಕಪಾಟು - ಬೀರು; ಅಲಮಾರು; ಮರುಗು - ಮನಸ್ಸು ಕರಗು, ಸಂಕಟಪಡು; 


ಸ್ಪಂದಿಸು - ಮಿಡಿಯು, ವಿಶ್ವ ವಿಖ್ಯಾತ - ಜಗತ್‌ ಪ್ರಸಿದ್ದ. 
ಊ ಲ 


ವಿವರ ತಿಳಿಯಿರಿ 

ಹೃದಯ ತುಂಬಿ - ಮನಸ್ಸು ಪ್ರೀತಿಯಿಂದ ತುಂಬಿ. 

ಗ೦ಟಲು ಕಟ್ಟು - ಮಾತು ಬಾರದಂತಾಗು. 

ಸ್ವಾತಂತ್ರ್ಯ ಚಳುವಳಿ - ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೆ ನಡೆಸುವ ಹೋರಾಟ. 


ಅ) ಆವರಣದಲ್ಲಿನ ಸೂಕ್ತ ಪದವನ್ನು 


ಸ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. 


೧. ಕಪಾಟಿನಿಂದ ಎ ಗಳು ಸಾಲುಸಾಲಾಗಿ ಹರಿದು ಬರುತ್ತಿದ್ದವು. 
(ಜಿರಳೆ, ಜೇಡ, ಇರುವೆ) 

೨. ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ............ ಗಳಿದ್ದವು. 
(ರೊಟ್ಟಿ, ಚಪಾತಿ, ದೋಸೆ) 

೩. ನಿನ್ನಂತಹ .................. ಮಗನನ್ನು ಪಡೆದ ನಾನೇ ಧನ್ಯೆ 


(ಕ್ರಾಂತಿಕಾರಿ, ಕರುಣಾಮಯಿ, ಪ್ರೇಮಮಯಿ) 
ಆ) ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. 


೧. ತಾಯಿ, ಮಾತೆ, ಮಗಳು, ಜನನಿ ಬ ಸಾಸ 
೨. ಸಂತೋಷ, ದುಃಖ, ಆನಂದ, ಖುಷಿ ರೋ ಲ್‌ 
೩. ರೊಟ್ಟಿ ದೋಸೆ, ಉಪ್ಪಿಟ್ಟು ಕಿತ್ತಳೆ ೪ ಊ-೫”ಊ೭-೫-೫-೫-೫-೫-೫ 
೪. ಹರಸು, ಸೋಲಿಸು, ಹಾರೈಸು, ತಿಕ ರಿಸ ತ್ಕ ವಾತಾ 


ಇ) ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? 
೧. “ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿದ್ದೆ?” 
ಊಂ ಬ ಸು ಸ ಹಾರ ಲೋ ಲ ತೋ ೇ ಚ್‌ 
ಈ ಆಸಾ ಸಾತಾರಾ ಸಿಹಿಯ ತಾಯ ಮಾಮಾ 
೨. “ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ, ತೆಗೆದು ಎಸೆದು ಬಿಡು” 
ಬಕ ಕಟಕ ಗ್ರೆ ENE ವಾಸಾ“ 
SRDS Be LN SUT SNES ವರಾ 
೩. “ಮಗು ಏಕೆ ಅಳುತ್ತಿರುವೆ?” 
ಯಾತು BORD ಆ ಚಾ ಬಾಟಾ ಟಾಟಾ ರಾಹಾ ಖಾಸಾ“ 
BRON ಜು ಸ ಟಟ ಲ ಲ ಲ್‌ ್‌_ ಕ್ಟ ೈ ುುು  ಒ 


ಗ್ಯ 


ಈ) ಆವರಣದಲ್ಲಿ ಕೊಟ್ಟಿರುವ ಪದಗಳ ಸಹಾಯದಿಂದ ಸರಿಯಾದ ಪ್ರಶ್ನೆಗಳನ್ನು ರಚಿಸಿರಿ. 
(ಎಲ್ಲಿ, ಏನು, ಯಾರಿಗೆ, ಯಾವಾಗ) 


೧. ರೊಟ್ಟಿಗಳನ್ನು ................ ಕೊಡಬೇಕಾಗಿತ್ತು? 
ಈ ಪುಸ್ತಕಗಳನ್ನು ನಾನಾ ಇಟ್ಟಿರುವೆ? 

೩. ಆ ಪೆಟ್ಟಿಗೆಯಲ್ಲಿರುವುದು ............... ಚ 

೪. ಮಕ್ಕಳು ತರಗತಿಗೆ ............... ಬಂದರು? 


ಉ) ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 


೧. ಬಾಲಕನ ತಂದೆ ತಾಯಿಯವರ ಹೆಸರೇನು? 


ಊ) ಎರಡು-ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 
೧. ಏಕೆ ಅಳುತ್ತಿರುವೆ? ಎಂದು ತಾಯಿ ಕೇಳಿದಾಗ ಮಗನು ಕೊಟ್ಟ ಉತ್ತರವೇನು? 


ಹ ಸ್ತ 
“ಗೆ 


ದಾ 


0 


೨. ಸುಭಾಷ್‌ಚಂದ್ರ ಬೋಸರ ಬಗ್ಗೆ ನಿಮಗೆ ಗೊತ್ತಿರುವ ವಿವರಗಳನ್ನು ಬರೆಯಿರಿ. 


ಅ) ಕೊಟ್ಟಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ. 
CX ಸಹಾಯಕರ sled 


ಅ) ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳನ್ನು ಸಂಗ್ರಹಿಸಿ, ಚಿತ್ರಕೋಶ ತಯಾರಿಸಿರಿ. 

ಆ) ಸುಭಾಷ್‌ ಚಂದ್ರ ಬೋಸರ ಜೀವನ ಚರಿತ್ರೆಯನ್ನು ಕೇಳಿ, ಓದಿ ತಿಳಿಯಿರಿ. 
ಶುಭನುಡಿ 

* ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ಕಾಣು. 


* ತುಂಬಿದ ಕೊಡ ತುಳುಕುವುದಿಲ್ಲ. 
* ದೇಶ ಸೇವೆಯೇ ಈಶ ಸೇವೆ. 


೧೩. ಮಂಗನ ನ್ಯಾಯ (ಪದ್ಯ) 
ಜೋಡಿಬೆಕ್ಕು ಕೂಡಿಕೊಂಡು 

ಬೆಣ್ಣೆ ಗಡಿಗೆ ತಂದವು 

ನನಗೆ ಹೆಚ್ಚು ತನಗೆ ಹೆಚ್ಚು 

ಎನುತ ಜಗಳ ಕಾದವು 


ಹೊಂಚು ಹಾಕಿ ಕುಟಿಲ ಮಂಗ 
ನ್ಯಾಯ ಹೇಳ ಬಂದಿತು 
ತೂಕ ಮಾಡಿ ಕೊಡುವೆ ನಾನು 


ಪರಡಿ ತನ್ನಿ ಎಂದಿತು Ko 
ಫಾ) 
C N 


ಆಚೆ ಈಚೆ ಬೆಣ್ಣೆ ಹಚ್ಚಿ 
ಪರಡಿ ತೂಗಿ ನೋಡಿತು 
ಅದಕೆ ಹೆಚ್ಚು ಇದಕೆ ಹೆಚ್ಚು 
ಎನುತ ಗುಳುಂ ನುಂಗಿತು 


ಹಾಗು ಹೀಗು ಮಾಡಿ ಮಂಗ 
ತಾನೇ ತಿಂದು ತೇಗಿತು 
ಗಡಿಗೆ ಒಡೆದು, ಪರಡಿ ಚೆಲ್ಲಿ 
ಗಿಡದ ಮೇಲೆ ಹಾರಿತು 


ನಮ್ಮ ಜಗಳದಿಂದ ಬೆಣ್ಣೆ 
ಪರರ ಸೊತ್ತು ಆಯಿತು 
ಜೋಡಿ ಬೆಕ್ಕು ಜಗಳ ಸಲ್ಲ 
ಎನುತ ಮರಳಿ ನಡೆದವು 


ಅರ್ಥ ತಿಳಿಯಿರಿ 
ಗಡಿಗೆ - ಮಣ್ಣಿನ ಪಾತ್ರೆ; ಜಗಳ - ಕಲಹ, ಕಿತ್ತಾಟ; ನ್ಯಾಯ - ಕಾನೂನು, ನೀತಿ- 
ನಿಯಮ; ಕುಟಿಲ - ವಂಚನೆ, ಮೋಸ; ಪರಡಿ -ತಕ್ಕಡಿ; ಪರರು - ಅನ್ಯರು, 


ಹೊರಗಿನವರು; ಸೊತ್ತು - ಸ್ವತ್ತು. ವಸ್ತು 

ವಿವರ ತಿಳಿಯಿರಿ 

ಬೆಣ್ಣೆ ೫ ಮೊಸರನ್ನು ಕಡೆಯುವುದರಿಂದ ಸಿಗುವ ಸಾರರೂಪದ ಬಿಳಿಯ ಪದಾರ್ಥ 
ಹೊಂಚು ಹಾಕು - ತಕ್ಕ ಸಮಯಕ್ಕೆ ಕಾಯು ಕ 

ಗುಳುಂ ನುಂಗು - ಆಹಾರವನ್ನು ಸದ್ದಿನೊಂದಿಗೆ ನುಂಗುವುದು. 


ಅ) ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಆರಿಸಿ ಬರೆಯಿರಿ. 
ಉದಾಹರಣೆ : ತಂದವು - ಕಾದವು 


ಇಗ ಕಾ ಭಲ 


ಈ) ಈ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. 


ಅ) ಹೊಂಚು ಹಾಕಿ ಕುಟಿಲ ಮಂಗ ................ ಹೇಳ ಬಂದಿತು 

ಮಮ ಚಚ ಮೇಲೆ ಹಾರಿತು. ೨ 

ಇ) ನಮ್ಮ ಜಗಳದಿಂದ ............... ಪರರ ಸೊ ತು 
ಉ) ಈ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ನ 


೧) ಜೋಡಿಜೆಕ್ಕುಗಳು ಏನನ್ನು ತ x3 


೨) ಜಗಳದಿಂದ ಬೆಣ್ಣೆ ಯಾರ ಸೊತ್ತಾಯಿತು? 


ಹ ಬ್ಲ... 
೩) ಜೋಡಿಬೆಕ್ಕು ಯಾವುದು ಸಲ್ಲ ಎನ್ನುತ್ತ ನಡೆದವು? 


ಅ) ಕೊಟ್ಟಿರುವ ಅಕ್ಷ ರಗಳಿಂದ ಪ್ರಾರಂಭವಾಗುವ ಒಂದಕ್ಕಿಂತ ಹೆಚ್ಚು ಪದಗಳನ್ನು ಬರೆಯಿರಿ 


ಆ) ಚೌಕಗಳಲ್ಲಿರುವ ಅಕ್ಷರಗಳನ್ನು ಸೇರಿಸಿ ಹತ್ತಕ್ಕೂ ಹೆಚ್ಚು ಅರ್ಥವತ್ತಾದ ಪದಗಳನ್ನು 
ರಚಿಸಿ, ಜಾಣರಾಗಿರಿ. 


ಆ೨ಂ990992ಆಆಆಆಅಂಅಆಆಅಅಅಅಂಆಆಅಐಂಅಂಂಂಅಂಅಅಅಅಅಂಅಂಅಂಅಅಅಂಂಅಅಅಲಂ್ರ ೧೦ ಐ eee eee eee eee eee eee eee eee 


ಆಅಂ99ಆಂ2ಆಆಅಂಅಆಆಅಅಅಅಂಆಆಐಅಅಂಂಂಂಐಂಅಅಅಂಂಅಆಅಂಅಅಅಅಅಅಂಂಅಅಅಲಂ. °° eee eee eee eee eee eee 


ಆ೨೨99ಆ9ಆಆಆಅಂಆಂಅಅಅಜಂ ಆಆಐಂಐಂಂ2ಂಅ೨ಅಂಅಂಅಂಅಅಅಅಅಂಂಂಅಅಅಲಂ್ರ °° eee eee eee eee eee eee 


oes eee sees °° eee eee eee eee 


esses eee °° eee eee eee 


ಇ 


ಸೇರಿಸಿ ಚಿತ್ರ ಪೂರ್ಣ ಮಾಡಿ ಸರಿ ಹೊಂದುವ ಬಣ್ಣ ತುಂಬಿರಿ 


ಅ) ಚುಕ್ಕಿಗಳನ್ನು 


* ಇಬ್ಬರ ಜಗಳ ಮೂರನೆಯವರಿಗೆ ಲಾಭ 
ಸೇ ಅನ್ಯಾಯದ ಬದುಕು ನಮಗೆ ಬೇಡ 
ಸ ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು. 


r ನ 
ತ್ಡ 


1 ಶು 


SEMIYA 

ಗುರುಪುರದಲ್ಲಿ ಅಂದು ಹಬ್ಬದ ದಿನ. ಮಳೆ-ಬೆಳೆ ಉತ್ತಮವಾಗಿ ಆಗಿದ್ದುದರಿಂದ 
ಎಲ್ಲರ ಮೊಗದಲ್ಲಿ ಸಂತೃಪ್ತಿ ತುಂಬಿತ್ತು. ಊರಿನ ಜನರೆಲ್ಲರೂ ತಮ್ಮತಮ್ಮ ಮನೆಗಳನ್ನು 
ತಳಿರು-ತೋರಣಗಳಿಂದ ಶೃಂಗಾರ ಮಾಡಿದ್ದರು. ಮನೆಗಳ ಮುಂದೆ ಬಣ್ಣಬಣ್ಣದ 
ರಂಗೋಲಿ ಹಾಕಿದ್ದರು. ಬಗೆಬಗೆಯ ವಿಶೇಷ ಅಡುಗೆ ಎಲ್ಲರ ಮನೆಗಳಲ್ಲಿ ತಯಾರಾಗುತ್ತಿತ್ತು. 
ಘಮಘಮ ಪರಿಮಳ ಎಲ್ಲೆಡೆ ಹರಡಿತ್ತು. 

ಇದನ್ನೆಲ್ಲ "ನೀರು' ಗಮನಿಸುತ್ತಿತ್ತು. “ಊರಿನ ಸಂಭ್ರಮಕ್ಕೆ ನಾನೇ ಕಾರಣ. ಇದನ್ನು 
ನನ್ನ ಸ್ನೇಹಿತರಿಗೆ ಈಗಲೇ ಹೇಳಬೇಕು” ಎಂದು ಜಂಬದಿಂದ. ಬೀಗಿತು. ಗೆಳೆಯರಾದ 
ಗಾಳಿ, ಆಹಾರ, ಉಡುಪು ಮತ್ತು ಮನೆಗಳನ್ನು ಕರೆಯಿತು. ಎಲ್ಲವೂ ಊರಿನ ಚಾವಡಿಯಲ್ಲಿ 
ಸಭೆ ಸೇರಿದವು. "ನೀರು' ಸ್ನೇಹಿತರಿಗೆ ಸ್ವಾಗತ ಕೋರಿ. ಮಾತು ಪ್ರಾರಂಭಿಸಿತು. 


ನೀರು : ಗೆಳೆಯರೆ, ಇಂದು ನಮ್ಮ ಊರಿನಲ್ಲಿ ಎಲ್ಲೆಡೆ ನೋಡಿದರೂ ಹಬ್ಬದ 
ಸಡಗರ. ಇದಕ್ಕೆ ಕಾರಣ. ಯಾರು ಗೊತ್ತೆ? ಅದು ನಾನೆ! 


ಮನೆ : ನೀನಾ! ಹೇಗೆ ಕಾರಣವಾಗುತ್ತೀಯ ಮಿತ್ರ? 


೯ 
: ಜೀವಿಗಳು ನೀರು ಕುಡಿಯದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ. ಮನೆಗಳನ್ನು 
ಸ್ವಚ್ಛಗೊಳಿಸಲು ನಾನು ಬೇಕು. ಸ್ನಾನ ಮಾಡಲು, ಬಟ್ಟೆ ಒಗೆಯಲು ನಾನಿರಲೇ 
ಬೇಕು. ಬಗೆಬಗೆಯ ಅಡುಗೆ ತಯಾರಿಸಲು, ದವಸಧಾನ್ಯ ಬೆಳೆಯಲು 
ಬೇಕು. ವಿದ್ಯುತ್‌ ಉತ್ಪಾದಿಸಲು ನಾನು ಬೇಕು. ಈ ಎಲ್ಲಾ ಕಾರಣಗಳಿಂದ 
ನಾನೇ ಹೆಚ್ಚು. ಇದನ್ನು ನೀವೆಲ್ಲರೂ ಒಪ್ಪುವಿರಿ ತಾನೆ? 


: ನಾನು ಒಪ್ಪುವುದಿಲ್ಲ ಗೆಳೆಯ. ಜೀವಿಗಳು ಒಂದು ಹೊತ್ತು ಆಹಾರ 
ಸೇವಿಸದಿದ್ದರೆ ಸುಸ್ತಾಗಿ ಬಿದ್ದು ಹೋಗುತ್ತವೆ. ಜೀವಿಗಳ ಬೆಳವಣಿಗೆಗೆ ನಾನು 
ಬೇಕು. ಅವುಗಳಿಗೆ ಶಕ್ತಿ ಬೇಕಾದರೆ, ರೋಗರುಜಿನಗಳಿಂದ ರಕ್ಷಣೆ 
ಪಡೆಯಬೇಕಾದರೆ ಪೌಷ್ಟಿಕ ಆಹಾರ ಬೇಕು. ನಾನಿಲ್ಲದಿದ್ದರೆ ಇಂದಿನ ಹಬ್ಬವೇ 
ನಡೆಯುವುದಿಲ್ಲ; ಗೊತ್ತಾ? 

: ಸ್ನೇಹಿತರೆ, ಜೀವಿಗಳು ಕತ್ತಲಾಗುತ್ತಲೇ ತಮ್ಮ ವಾಸಸ್ಥಾನವಾದ ಮನೆ. 
ಗೂಡು, ಗುಹೆ, ಪೊಟರೆ, ಬಿಲಗಳಿಗೆ ಓಡೋಡಿ ಬರುತ್ತವೆ. ನಾನು ಅವುಗಳಿಗೆ 
ಆಶ್ರಯ ನೀಡುತ್ತೇನೆ. ಮಳೆ, ಗಾಳಿ, ಕಳ್ಳರು, ಶತ್ರುಗಳಿ೦ದ ರಕ್ಷಣೆ ನೀಡುತ್ತೇನೆ. 
ಅವುಗಳ ವಂಶಾಭಿವೃದ್ಧಿಗೆ ಬೇಕಾದ ಮೊಟ್ಟೆ ಮತ್ತು ಮರಿಗಳನ್ನು ಜೋಪಾನ 
ಮಾಡುತ್ತೇನೆ. ಈ ಗುರುಪುರದ ಮನೆಗಳನ್ನೇ ನೋಡಿ! ಇವೆಲ್ಲವನ್ನ ನೋಡಿದರೆ 
ನಿಮಗೆ ನಾನೇ ಹೆಚ್ಚು ಅನಿಸುವುದಿಲ್ಲವೆ? 


ಉಡುಪು : ಅಯ್ಯಾ ಮಿತ್ರರೆ, ನಿಮ್ಮ ಮಾತುಗಳನ್ನು ಕೇಳಿ ನನಗೆ ನಗು ಬರುತ್ತಿದೆ. 
ಫ್ಯೂ, ಅಂಗಳದಲ್ಲಿ ಆಡುತ್ತಿರುವ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿ, ರೇಷ್ಮೆ ಲಂಗ 
`ಸ ರವಿಕೆ ತೊಟ್ಟು ಮೊಗ್ಗಿನ ಜಡೆ, ಕೈ ತುಂಬ ಬಳೆ, ಕಾಲಿಗೆ ಗೆಜ್ಜೆ, ಹಣೆಯಲ್ಲಿ 
ಬೊಟ್ಟು ಇಟ್ಟುಕೊ೦ಡು ಮುದ್ದಾಗಿ ಕಾಣುತ್ತಿವೆ. ಊರಿನ ಮನೆ ಮಂದಿಯೆಲ್ಲ 
|. ತಮಗೊಪುವ ಉಡುಪುಗಳನ್ನು ಧರಿಸಿ ಹಬ್ಬ ಆಚರಿಸುತ್ತಿದ್ದಾರೆ. ಒಂದು 
ವೇಳೆ ಇವರಿಗೆ ಉಡುಪು ಇಲ್ಲದೇ ಇರುತ್ತಿದ್ದರೆ? - ಈಗ ಅರ್ಥವಾಯಿತೇ 
ಇವರೆಲ್ಲರ ಸಂತೋಷಕ್ಕೆ ನಾನೇ ಕಾರಣಾಂತ? 
(ಎಲ್ಲರ ಮಾತುಗಳನ್ನು ಕೇಳಿಸಿಕೊಂಡ ಗಾಳಿಯು ಹುಸಿನಗೆ ಬೀರುತ್ತಾ) 
ಅಣ್ಣಂದಿರೆ ನಿಮ್ಮ ಮಾತು ಸತ್ಯ. ಜೀವಿಗಳು ಈ ಭೂಮಿಯ ಮೇಲೆ 
ಬದುಕಲು ಸುಖ ಸಂತೋಷದಿಂದಿರಲು ನೀವೆಲ್ಲರೂ ಬೇಕೇ ಬೇಕು. ಆದರೆ 
ಜೀವಿಗಳು ಉಸಿರಾಡಲು ಗಾಳಿ ಇಲ್ಲದಿದ್ದರೆ ಏನು ಗತಿ ಹೇಳಿ? ಗಿಡಮರಗಳು 
ಬದುಕುತ್ತವೆಯೇ? ಜೀವಿಗಳ ಉಸಿರಾಟ ಅರೆಕ್ಷಣ ನಿಂತರೆ ಏನಾಗುತ್ತದೆ? 


ಗಾಳಿ 
ಈ ಜ್ಜ 


A 


rd 5 
ನಾವೆಲ್ಲರೂ ನಮ್ಮ ನಮ್ಮ ಪಾಲಿನ ಕರ್ತವ್ಯ ಮಾಡುತ್ತಿದ್ದೇವೆ. ಈ ಜಗತ್ತಿನ 
ಪ್ರತಿಯೊಂದು ವಸ್ತು ಜೀವಿಗಳಲ್ಲಿ ಪರಸ್ಪರ ವ್ಯತ್ಕಾಸವಿದೆ. ಆದರೆ ಎಲ್ಲವೂ 
ಸಮಾನ. 
ನೀರು, ಆಹಾರ, ಮನೆ, ಉಡುಪು ಮತ್ತು ಗಾಳಿಯ ಮಾತುಗಳನ್ನು ಸನಿಹದಲ್ಲೆ 
ಕುಳಿತಿದ್ದ "ಎದ್ಕೆ' ಒಪ್ಪಿಕೊಂಡು ತಲೆದೂಗಿತು. ಸ್ನೇಹಿತರ ಮಾತುಗಳಿಗೆ ತನ್ನ ಒಂದು 
ಮಾತನ್ನು ಸೇರಿಸಿತು. 


ಎದ್ಕೆ : ಗೆಳೆಯರೇ, "ತುಂಬಿದ ಕೊಡ ತುಳುಕುವುದಿಲ್ಲ” ಎಂಬ ಮಾತನ್ನು 
ty * ನೀವೆಲ್ಲ ಕೇಳಿದ್ದೀರಲ್ಲ. ಅಂತೆಯೇ ಎಲ್ಲರೂ ವಿದ್ಯಾವಂತರಾಗಬೇಕು. 
ಸ g ಆಗ ನಮ್ಮ ಬಾಯಿಂದ ಯಾವುದೇ ಅಹಂಕಾರದ ಮಾತುಗಳು 


ತುಳುಕಲಾರವು. ಆದ್ದರಿಂದ ನಾನು ಹೇಳುವುದು ಒಂದೆ: ಎಲ್ಲರೂ 
ಘ್ಕೆ ವಿದ್ಯಾವಂತರಾಗೋಣ. ಸಮಾನತೆಯಿಂದ ಬದುಕೋಣ. 


ಎಲ್ಲರೂ "ಹೌದು, ಹೌದು' ಎಂದು ಹೇಳುತ್ತಾ ಕೈಕೈ ಹಿಡಿದುಕೊಂಡು 
ಹಬ್ಬದ ಸಡಗರದಲ್ಲಿ ಪಾಲುಗೊಂಡವು. 


ಕ್ಷೇತ್ರ - ಮಾತನಾಡುವುದು 


ಸಾಮರ್ಥ್ಯ - ಪರಿಚಿತ ವಸ್ತುಗಳನ್ನು ಕುರಿತು ಸಹಪಾಠಿಗಳೊಡನೆ 
ಮಾತನಾಡುವುದು/ ಚರ್ಚಿಸುವುದು. 


ಮೊಗ - ಮುಖ, ಸಂತೃಪ್ತಿ - ಸಂತೋಷ, ನೆಮ್ಮದಿ; ಶೃಂಗಾರ-ಅಲಂಕಾರ, 
ಸಿಂಗಾರ; ಸಂಭ್ರಮ - ಸಡಗರ; ಉಡುಪು-ಉಡುವ ಬಟ್ಟೆ; ಕೋರು-ಬಯಸು; 


ದವಸ-ಕಾಳು; ಉತ್ಪಾದಿಸು-ತಯಾರಿಸು; ಸುಸ್ತಾಗು- ಆಯಾಸಗೊಳ್ಳು: ರೋಗರುಜಿನ- 

ಕಾಯಿಲೆ; ಪೌಷ್ಟಿ — ಪುಷ್ಲಿಕೊಡುವ; ಗಟ್ಟಿಮುಟ್ಟುತನ ಕೊಡುವ; ಗೂಡು-ಪೊಟರೆ, 

ಪಕ್ಷಿಗಳ ವಾಸಸ್ಥಾನ, ಜೋಪಾನ - ಎಚ್ಚರಿಕೆ, ರಕ್ಷಣೆ; ಕರ್ತವ್ಯ- ಮಾಡಲೇಬೇಕಾದ 
೦೨ 


ವಿವರ ತಿಳಿಯಿರಿ 
ತಳಿರು-ತೋರಣ : (ಮಾವಿನ) ಚಿಗುರೆಲೆಗಳಿಂದ ಮಾಡಿದ ಮಾಲೆ. 
ರಂಗೋಲಿ : ಹಿಟ್ಟು ಮೊದಲಾದವುಗಳಿಂದ ನೆಲದ ಮೇಲೆ ಮೂಡಿಸಿದ ಚಿತ್ರ. 
ಗುಹೆ : ಹುಲಿಗಳಂತಹ ಪ್ರಾಣಿಗಳು ವಾಸಿಸುವ ಜಾಗ. 


ಬಿಲ : ಇಲಿ, ಹಾವು ಮೊದಲಾದ ಪ್ರಾಣಿಗಳು ವಾಸಿಸುವ ನೆಲದ ತೂಬು. 
ವಂಶಾಭಿವೃದ್ಧಿ : ಸ೦ತಾನ ಬೆಳೆದು ಅವುಗಳ ಸಂಖ್ಯೆ ಹೆಚ್ಚುವುದು. 


ಚಾವಡಿ : ಗ್ರಾಮಸ್ತರು ಪಂಚಾಯಿತಿ ಸೇರುವ ಸ್ಥಳ, ಗ್ರಾಮ ಕಛೇರಿ. 


ಅ) ಖಾಲಿಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದ ತುಂಬಿರಿ. 


೧) ಮನೆಗಳನ್ನು ತಳಿರುತೋರಣಗಳಿ೦ದ ....................... ಮಾಡಿದ್ದರು. 
೨) ಜೀವಿಗಳು ನೀರು ಕುಡಿಯದಿದ್ದರೆ ........................... ಸಾಧ್ಯವೇ ಇಲ್ಲ. 
೩) ಮಳೆ, ಗಾಳಿ, ಕಳ್ಳರು, ಶತ್ರುಗಳಿಂದ ..................... ನೀಡುತ್ತೇನೆ. 
ಫು) ಗಳೆಯರೆ ಫಂ iui ತುಳುಕುವುದಿಲ್ಲ. 


ಆ) ಈ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ. 


ಇ) ಈ ಪದಗಳಿಗೆ ವಿರುದ್ದಾರ್ಥಕ ಪದ ಬರೆಯಿರಿ. 


(ಜು ಸರಕು ಸ್ಯ ವಾತಿ 
ಖಿ) ಸತ್ಯ pe 0 06್ರ್ಬಂ ಇಂ 
೩) ಸಮಾನ pS 


ಈ) ಈ ಪದಗಳನ್ನು ಬಳಸಿ ಸ್ವಂತವಾಕ್ಯ ರಚಿಸಿರಿ. 
TE sas LEER RU RULERS SDS 


ಉ) ಈ ಮಾತುಗಳನ್ನು ಯಾರು ಹೇಳಿದರು? ಬರೆಯಿರಿ. 
೧) “ಇದಕ್ಕೆ ಕಾರಣ ಯಾರು ಗೊತ್ತೆ?” 


ಊ) ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 
೧) ಊರಿನ ಜನರು ಮನೆಗಳನ್ನು ಹೇಗೆ ಶೃಂಗಾರ ಮಾಡಿದ್ದರು? 


೩) ಪುಟ್ಟಮಕ್ಕಳು ಎಲ್ಲಿ ಆಡುತ್ತಿದ್ದವು? 


ತ್ರ 
[el 


ಇ 


ಯ) ಈ ಪ್ರಶ್ನೆಗಳಿಗೆ ಎರಡು-ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 
೧. ವಿದ್ಯ ಎಲ್ಲರಿಗೂ ನುಡಿದ ಹಿತವಚನವೇನು? 


೨. ಗುರುಪುರ ಹೇಗೆ ಶೋಭಿಸುತ್ತಿತ್ತು? 


fr 


ಏ) ಕೊಟ್ಟಿರುವ ಪದಗಳನ್ನು ಉಚ್ಚರಿಸುತ್ತ ನಕಲು ಮಾಡಿರಿ. 
೧) ಬಣ್ಣಬಣ್ಣದ - ಟಾ 


RB se vo ಆ ಭಾಭಾಳ ಯಾತಾ ಸಃ 


ಅ) ಸಂಬಂಧ ಸೂಚಕ ಪದಗಳನ್ನು ಬರೆಯಿರಿ. 


ಉದಾಹರಣೆ : ಅಪ್ಪ-ಅಮ್ಮ 


ಆ) ೧. ಶಾಲೆಯಲ್ಲಿ ಆಚರಿಸುವ ಆಚರಣೆಗಳ ಬಗ್ಗೆ ಮಾತನಾಡಿರಿ. 
೨. ನಿನ್ನ ತರಗತಿ ಕೋಣೆಯಲ್ಲಿರುವ ವಸ್ತುಗಳನ್ನು ಕುರಿತು ಮಾತನಾಡಿರಿ. 


೧. ನಿಮ್ಮ ಮನೆಯಲ್ಲಿ ಇರುವ ಇಪ್ಪತ್ತು ವಸ್ತುಗಳನ್ನು ಪಟ್ಟಮಾಡಿರಿ. 
೨. ನಿಮ್ಮ ಮನೆಯಲ್ಲಿ, ಹಬ್ಬದ ದಿನ ತಯಾರಿಸುವ ಬಗೆಬಗೆಯ ತಿನಿಸುಗಳ 


ಹೆಸರುಗಳನ್ನು ಪಟ್ಟಮಾಡಿರಿ. 
ಶುಭನುಡಿ 
* ಸಮಾನಶೀಲರೊಂದಿಗೆ ಗೆಳೆತನ ಸಂಪಾದಿಸಬೇಕು. 


* ಯಾರೂ ಯಾರಿಗಿಂತ ದೊಡ್ಡವರಲ್ಲ. 
* ಅಹಂಕಾರ ಮಾನವನ ಬದುಕನ್ನು ಕೆಡಿಸುತ್ತದೆ. 


ಅದುರು - ಕಂಪಿಸು, ನಡುಗು 
ಅರಗು - ಪಚನವಾಗು, ಕರಗು. 
ಅಹಿಂಸೆ - ಪೀಡಿಸದಿರುವಿಕೆ 
ಅನೀತಿ - ಅನ್ಯಾಯ 


ಆಕೃತಿ - ಆಕಾರ, ರೂಪ 
ಆಧಾರ - ಆಶ್ರಯ, ಮೂಲ 
ಆವೇಶ - ರೋಷ, ಸಿಟ್ಟು 


ಉಚ್ಚ — ಉನ್ನತ, ಎತ್ತರದ 
ಉಡುಪು-ಉಡುವ ಬಟ್ಟೆ 
ಉತ್ಪಾದಿಸು-ತಯಾರಿಸು, ಸಿದಪಡಿಸು 


ಎದುರುಬದುರಾಗಿ - ಮುಖಾಮುಖಿಯಾಗಿ, 
ಅಭಿಮುಖವಾಗಿ 


ಎದೆಗುಂದು - ಧೈರ್ಯ ಕಳೆದುಕೊಳ್ಳು, ಹೆದರು 


EN, 


ಕಪಾಟು - ಬೀರು, ಅಲಮಾರು 

ಕರ್ತವ್ಯ- ಕೆಲಸ, ಕಾರ್ಯ 

ಕರ್ರನೆ - ಕಪ್ಪಗೆ 

ಕರುಣಿಸು - ಮರುಕದಿಂದ ನೀಡು, ದಯಪಾಲಿಸು 
ಕಾಡು - ಪೀಡಿಸು, ತೊ೦ದರೆ ಕೊಡು, ವನ, ಅರಣ್ಯ 
ಕಾತರ - ಆತುರ, ಉತ್ಸುಕತೆ 


ಕೆದರು - ಹರಡು 
ಕುಟಿಲ - ವಂಚನೆ, ಮೋಸ 
ಕುಂದು - ಕುಗ್ಗು 


ಕೊಚ್ಚೆ - ಕೊಳೆತ ವಸ್ತು 
ಕೊಂಡಾಡು - ಹೊಗಳು, ಪಶಂಸೆ ಮಾಡು 


ಕೋರು-ಬಯಸು, ಬೇಡು 
ಗಡಿಗೆ - ಮಣ್ಣಿನ ಪಾತ್ರೆ 
ಗೆಳೆಯ - ಸಂಗಡಿಗ, ಜೊತೆಗಾರ, ಮಿತ್ರ 


ಗುಟ್ಟು - ರಹಸ್ಯ 
ಗೂಡು - ಪಕ್ಷಿಗಳ ವಾಸಸ್ಥಾನ, ಪೊಟರೆ 


EN, 
ಚಕ್ರ - ಗಾಲಿ 
ಚರಂಡಿ - ಗಟಾರ, ಮೋರಿ 
ಚಾಲು - ಆರಂಭ (ಚಲಾವಣೆ) 
ಚಿಂತೆ - ಯೋಚನೆ, ಕಳವಳ 
ಚೀತ್ಕಾರ - ಅರಚುವಿಕೆ, ಬೊಬ್ಬಿರಿಯುವಿಕೆ 


ಜಗಳ - ಕಲಹ, ಕಿತ್ತಾಟ 
ಜೋಪಾನ - ಎಚ್ಚರಿಕೆ, ರಕ್ಷಣೆ 


ತಟ್ಟನೆ - ಕೂಡಲೆ 

ತ್ರಾಣ - ಶಕ್ತಿ 

ತ್ರಿಕೋನ - ಮೂರು ಕೋನಗಳ ಆಕೃತಿ 
ತೋರುವೆ - ಕಾಣಿಸುವೆ 


ದರಬಾರ - ಸಭಾಸ್ಥಾನ 
ದವಸ - ಕಾಳು ಕ್ಕ 
ದರ್ಪ - ಜಂಭ, ಅಹಂಕಾರ 6 OY 
ದಿಕ್ಕಾಪಾಲು - ಚದುರು Ke 


ದುಂಡನೆ - ವೃತ್ತಾಕಾರ, ವರ್ತು 


ಧಾಟಿ - ರೀತಿ 


ನನಸು - ಸತ್ಯ,ನಿ N 
ನಿತ್ರಾಣ - ಬಲಹೀನ, ದುರ್ಬಲ 
ನೀಚ - ಕೆಳಮಟ್ಟದ 

ನೀತಿ - ನಿಯಮ 

ನ್ಯಾಯ - ಕಾನೂನು 


೫5] 
ಪರಡಿ - ತಕ್ಕಡಿ, ತ್ರಾಸು 


ಪರರು - ಅನ್ಯರು, ಹೊರಗಿನವರು 
ಪೋರಿ - ತುಂಟಿ 


ಸಮಾ 
ಶಿ | 
ಪದರ - ಮಡಿಕೆ, ಪೊರೆ 


ಪ್ರವಾಸಿ - ಪ್ರಯಾಣಿಕ, ಯಾತಿಕ 
ಪವಾಹ - ತುಂಬಿ ಹರಿಯುವಿಕೆ 


ಪೋರಿ - ತುಂಟಿ 


| 2 
ಹ್‌ 
ಬದಿ - ಪಕ್ಕ, ಮಗ್ಗಲು ೦ ಆ 


ಬಲು - ಬಹಳ 


ಮಧುರ - ಸಿಹಿಯಾದ, ಮನೋಹರ. 
ಮಜ - ಸಂತೋಷ, ಆಟ 
ಮಲಿನ - ಕೊಳೆ, ಹೊಲಸು 

ಮರುಗು - ಮನಸ ಗು, ಸಂಕಟಪಡು 
ಮುಸ್ಸಂಜೆ - ಹಸ ಮುಳುಗುವ ಹೊತ್ತು 
ಮೊಗ - ಮುಖ 
ಮಾಸ್ತರರು — ಶಿಕ್ಷಕರು 


ರೋಗರುಜಿನ-ಕಾಯಿಲೆ 


ಎಶ್ವ ಎಖ್ಯಾತ - ಜಗತ್‌ ಪುಸಿ 
ವ್ಯಾಪಾರಿ - ವರ್ತಕ 


ಶೃಂಗಾರ-ಅಲಂಕಾರ, ಸಿಂಗಾರ 


ಸಟ ೫ | i 1೨ 
ಸಣಕಲು - ಸೊರಗಿದ ೨ 
KN 


ಸಮೂಹ - ಗುಂಪು 
ಸೆಳೆಯು - ಎಳೆಯು, ಆಕರ್ಷಿಸು ೦ AN 
ಸಂದೇಶ - ಮಹತ್ವದ ಮಾತು, ವಿಶೇಷ ಸುದ್ಧಿ ರ 
ಸಂಭ್ರಮ - ಸಡಗರ ಜ €ಿ 
ಸಂತೃಪ್ತಿ - ಸಂತೋಷ, ನೆಮ್ಮದಿ... ಇಜ 
ಸುಸ್ತಾಗು- ಆಯಾಸಗೊಳ್ಳು ಈ 
ಸೂಸು - ಬೀರು, ಹರಡು 

ಸೊತ್ತು - ಸ್ಪತು, ವಸು 


ಸುಮ್ಮನೆ ಎ ಮ 


ಗ [pa ಡಿ 
ತ 


ತು ಶು 


